KA / BG- GPO / 2515 / WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


. 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ , ಅಕ್ಟೋಬರ್ ೭, ೨೦೧೦ ( ಆಶ್ವಯುಜ ೧೫ , ಶಕ ವರ್ಷ ೧೯೩೨) | ಸಂಚಿಕೆ ೪೦ 


ಭಾಗ - ೨ 
ನೇಮಕಗಳು , ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 215 ಆಸೇವ 2010 , ಬೆಂಗಳೂರು, ದಿನಾಂಕ: 06ನೇ ಸೆಪ್ಟೆಂಬರ್ , 2010 
ಈ ಕೆಳಕಂಡ ಕೆ. ಎ .ಎಸ್ . ( ಆಯ್ಕೆ ಶ್ರೇಣಿ/ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 

ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಕ್ರ . ಸಂ . 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀಯುತರು : 
| ಎನ್. ಎಂ . ಪನಾಲಿ , ಆಯ್ಕೆ ಶ್ರೇಣಿ, 

ಮುಖ್ಯ ಆಡಳಿತಾಧಿಕಾರಿ, ಸಂಜಯಗಾಂಧಿ ಅಪಘಾತ | 
ಮುಖ್ಯ ಆಡಳಿತಾಧಿಕಾರಿ, 

ಮತ್ತು ಪುನರ್ವಸತಿ ಆಸ್ಪತ್ರೆ, ಬೆಂಗಳೂರು- ಖಾಲಿ ಹುದ್ದೆಗೆ 
ಸರ್ಕಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಬೀದರ್ 
ಬಿ. ಸಿ . ಸತೀಶ್, ಕಿರಿಯ ಶ್ರೇಣಿ, 

ಉಪವಿಭಾಗಾಧಿಕಾರಿ , ಚಿಕ್ಕೋಡಿ ಉಪವಿಭಾಗ , ಬೆಳಗಾಂ 
ನೇಮಕಾತಿ ನಿರೀಕ್ಷಣೆಯಲ್ಲಿ, 

ಜಿಲ್ಲೆ - ಶ್ರೀ . ಪಿ.ಎನ್.ರವೀಂದ್ರ ಇವರ ಸ್ಥಾನದಲ್ಲಿ 
ಪಿ .ಎನ್. ರವೀಂದ್ರ, ಕಿರಿಯ ಶ್ರೇಣಿ, 

ಉಪವಿಭಾಗಾಧಿಕಾರಿ, ಇಂಡಿ ಉಪವಿಭಾಗ, ಬಿಜಾಪುರ | 
ಉಪವಿಭಾಗಾಧಿಕಾರಿ , 

ಜಿಲ್ಲೆ - ಖಾಲಿ ಹುದ್ದೆಗೆ 
ಚಿಕ್ಕೋಡಿಉಪವಿಭಾಗ, ಬೆಳಗಾಂ ಜಿಲ್ಲೆ. 
ಎ. ಎಂ . ಯೋಗೇಶ್, ಕಿರಿಯ ಶ್ರೇಣಿ, 

ಉಪ ಆಡಳಿತಾಧಿಕಾರಿ, ಕಾಡಾ, ಮೈಸೂರು- ಖಾಲಿ | 
ಕೊಳ್ಳೇಗಾಲ ಉಪ ವಿಭಾಗ, 

ಹುದ್ದೆಗೆ 
ಚಾಮರಾಜನಗರ ಜಿಲ್ಲೆ . 
ಎ . ಬಿ . ಬಸವರಾಜು, ಕಿರಿಯ ಶ್ರೇಣಿ, 

ಉಪವಿಭಾಗಾಧಿಕಾರಿ, ಕೊಳ್ಳೇಗಾಲ ಉಪ ವಿಭಾಗ, | 
ಕಾರ್ಯ ನಿರ್ವಾಹಕ ಅಧಿಕಾರಿ, 

ಚಾಮರಾಜನಗರ ಜಿಲ್ಲೆ - ಶ್ರೀ . ಎ. ಎಂ .ಯೋಗೇಶ್, ಇವರ 
ತಾಲ್ಲೂಕು ಪಂಚಾಯತ್, ಹುಣಸೂರು. 

ಸ್ಥಾನದಲ್ಲಿ 
ಜಹೀರಾ ನಸೀಂ, ಕಿರಿಯ ಶ್ರೇಣಿ, 

ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ ಯೋಜನಾ 
ವಿಶೇಷ ಭೂಸ್ವಾಧೀನಾಧಿಕಾರಿ , ಕೆ. ಐ. ಎ . ಡಿ. ಬಿ., ಗುಲ್ಬರ್ಗಾ | ನಿರ್ದೆಶಕರು, ಡಿ. ಯು . ಡಿ . ಸಿ., ಮೈಸೂರು ಹುದ್ದೆಗೆ 
ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿ. 

- ಶ್ರೀಮತಿ ಸುಧಾ ಇವರ ಸ್ಥಾನದಲ್ಲಿ ನೇಮಿಸಲು ಇವರ 
ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 


N 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿ. ಆ. ಸು . ಇ (ಸೇವೆಗಳು - 2 ). 


ಪಿ . ಆರ್ . 1411 


( ೫೬೯ ) 


೫೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭ , ೨೦೧೦ 

ಭಾಗ- ೨ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 536 ಎಎಸ್‌ಡಿ 2010 , ಬೆಂಗಳೂರು, ದಿನಾಂಕ : 25ನೇ ಆಗಸ್ಟ್, 2010 
ಶ್ರೀಮತಿ ಕವಿತಾಯೋಗಪ್ಪನವರ್ , ತಹಶೀಲ್ದಾರ್, ಸ್ಥಳ ನಿರೀಕ್ಷಣೆಯಲ್ಲಿರುವ ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನಿಯೋಜನೆ ಮೇಲೆ ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ, ಬೆಂಗಳೂರು ಇಲ್ಲಿನ ಆಡಳಿತಾಧಿಕಾರಿ ಖಾಲಿ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಯ ವಶಕ್ಕೆ ನೀಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್ . ಬಿ. ಸಸಾಲಟ್ಟಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1414 

ಕಂದಾಯ ಇಲಾಖೆ, (ಸೇವೆಗಳು - 3) 


ಅಧಿಸೂಚನೆ 
ಸಂಖ್ಯೆ : ಕಂಇ 468 ಎಎಸ್‌ಡಿ 2014 , ಬೆಂಗಳೂರು, ದಿನಾಂಕ: 24ನೇ ಆಗಸ್ಟ್, 2010 


ಶ್ರೀ ಎಫ್. ಬಿ . ನಂದಗಡಿ, ನಿವೃತ್ತ ತಹಶೀಲ್ದಾರ್‌, ಇವರ ಖಾತೆಯಲ್ಲಿರುವ 173 ದಿನಗಳ ಗಳಿಕೆ ರಜೆಯನ್ನು ಕರ್ನಾಟಕ ಸೇವಾ 
ನಿಯಮಗಳು, ನಿಯಮ 118(1) ( ಎ) ಹಾಗೂ 4 ರನ್ವಯ ನಗದೀಕರಿಸಲು ಮಂಜೂರಾತಿ ನೀಡಿದೆ. 
ಸದರಿಯವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆಗಳು ಇರುವುದಿಲ್ಲವೆಂದು ಈ ಮೂಲಕ ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್. ಬಿ. ಸಸಾಲಟ್ಟಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1415 

ಕಂದಾಯ ಇಲಾಖೆ (ಸೇವೆಗಳು - 3) 
CITY CIVIL COURT 

NOTIFICATION 

No . ADM -I(E ) 1617 / 10 , Dated : 8th September, 2010 
Sri K . S . Jere , Asst. Registrar , City Civil Court, Bangalore who has retired from Service on attaining the age of 
superannuation w . e.f., 31- 08 -2010 , is granted cash equivalent of leave salary for earned leave not exceeding 240 days at his 
credit on the date of his retirement i. e ., w .e .f. 31-08 - 2010 in accordance with Rule 118 - A of K .C .S .Rs., 

Further, it is certified that there are no departmental enquiries / criminal proceedings are pending against Sri K .S . Jere , 
Asst. Registrar of this Court, who has retired from Service on attaining the age of superannuation on the afternoon of 31- 08 - 2010 . 
He shall be paid pay and allowances admissible for the period of earned leave at his credit as per rules. 

By Order of the Prl. City Civil & Sessions Judge , 

REGISTRAR , 
P . R . 1416 

, City Civil Court , Bangalore 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 292 SKM 2010 , Bangalore , Dated 7th September, 2010 
The deputation of Sri P . T . Rudra Gouda , on interstate deputation from Puducherry Civil Services (Selection Grade), 
presently working with Government of Karnataka as Addl. District Commissioner and Addl. District Magistrate , Gadag District, 
Gadag is extended by two more years with effect from 14 -08 -2010 or until further orders whichever is earlier , as his earlier period 
of deputation to Government of Karnataka ends on 13 - 08 - 2010 and he is continued in the existing post until further orders , 

The terms & conditions issued already shall continue . 


By Order and in the name of the Governor of Karnataka, 

M . VASUDEVAMURTHY, 
PR, 1417 

Under Secretary to Government, 

DP & AR (Services- 11). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 210 ಶಾಸೇ 2010 , ಬೆಂಗಳೂರು, ದಿನಾಂಕ : 01ನೇ ಸೆಪ್ಟೆಂಬರ್ , 2010 
ಇದೇ ಸಂಖ್ಯೆಯ ದಿನಾಂಕ : 29 - 07 -2010ರ ಅಧಿಸೂಚನೆಯನ್ನು ಮುಂದುವರೆಸುತ್ತಾ, ಶ್ರೀ ಎಸ್.ಎನ್. ರಾಯನಗೌಡ್ರು, ಶಾಖಾಧಿಕಾರಿ, 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಹಾಗೂ ಶ್ರೀ ಬಾಲಕೃಷ್ಣ ರಾವ್, ಶಾಖಾಧಿಕಾರಿ , ಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಇವರುಗಳ 
ಜನ್ಮ ದಿನಾಂಕವು ಅನುಕ್ರಮವಾಗಿ 01 - 04 - 1951 ಹಾಗೂ 10 - 03 -1951 ಆಗಿದ್ದು, ಇವರುಗಳು 60 ವರ್ಷ ವಯೋಮಿತಿಯು ಪೂರ್ಣಗೊಂಡು 
ದಿನಾಂಕ : 31- 03 - 2011ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಲಿರುವರು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ .ಎನ್ . ಕೃಷ್ಣಮೂರ್ತಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1418 

ಸಿ. ಆ. ಸು. ಇಲಾಖೆ , ( ಸಿಬ್ಬಂದಿ) 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭ , ೨೦೧೦ 


೫೭೧ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 40 ಇಆತ 2010, ಬೆಂಗಳೂರು, ದಿನಾಂಕ: 08ನೇ ಸೆಪ್ಟೆಂಬರ್, 2010 
ಶ್ರೀ ರಂಗಯ್ಯ , ಉಪ ಪ್ರಾಚಾರ್ಯರು, ಜಿಲ್ಲಾ ತರಬೇತಿ ಸಂಸ್ಥೆ , ರಾಯಚೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಜಿಲ್ಲಾ ತರಬೇತಿ ಸಂಸ್ಥೆ , ಚಿಕ್ಕಬಳ್ಳಾಪುರ ಇಲ್ಲಿ ಖಾಲಿ ಇರುವ ಉಪ ಪ್ರಾಚಾರ್ಯರ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಸದರಿ ಅಧಿಕಾರಿಯು ಕೂಡಲೇ ವರ್ಗಾಯಿಸಿದ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು ಮತ್ತು ಇದು ಕೋರಿಕೆ ವರ್ಗಾವಣೆಯಾದ ಕಾರಣ ಯಾವುದೇ 
ಭತ್ಯೆ ಪಡೆಯಲು ಅವಕಾಶವಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಅಬ್ದುಲ್ ರಹಮಾನ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ .ಆರ್. 1419 

ಸಿ. ಆ . ಸು . ಇಲಾಖೆ, ( ಆಸು- ತರಬೇತಿ) 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕವಿಸಸ/ ಆ - 1 / 33 / ಎಫ್ ಪಿಪಿ/ 97 , ಬೆಂಗಳೂರು, ದಿನಾಂಕ: 13ನೇ ಸೆಪ್ಟೆಂಬರ್ , 2010 

ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಉಪ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 
2003ರ ಕರ್ನಾಟಕ ವಿಧಾನ ಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಾವಳಿಗಳ ನಿಯಮ 6 (i) ರ 
ಪ್ರಕಾರ ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 (3)( ಎ) ನ್ನು ಓದಿಕೊಂಡಂತೆ ಈ 
ಸಚಿವಾಲಯದಲ್ಲಿ ಉಪ ಕಾರ್ಯದರ್ಶಿ ( ಪ) ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಕೆ. ನೂರ್ ಮಹಮದ್, ಇವರಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ವೇತನ ಶ್ರೇಣಿ ರೂ . 20025 -525 - 22650 -600 - 26250 - 675 - 28275ರಲ್ಲಿ ಉಪ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ 
ನೀಡಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ, 
- ಎಂ . ಕೆ. ವಿಶಾಲಾಕ್ಷಿ , 

ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1420 

ಕರ್ನಾಟಕ ವಿಧಾನ ಸಭೆ ಸಚಿವಾಲಯ . 

ಅಧಿಸೂಚನೆ 
ಸಂಖ್ಯೆ : ಕವಿಸಸ/ ಆ - 1/ 89/ ಎಫ್ ಪಿಪಿ/ 96 - 03, ಬೆಂಗಳೂರು, ದಿನಾಂಕ: 13ನೇ ಸೆಪ್ಟೆಂಬರ್ , 2010 

ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 
- 2003ರ ಕರ್ನಾಟಕ ವಿಧಾನ ಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಾವಳಿಗಳ ನಿಯಮ 6 (i) ರ 
ಪ್ರಕಾರ ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 ( 3)( ಎ) ನ್ನು ಓದಿಕೊಂಡಂತೆ ಈ 
ಸಚಿವಾಲಯದಲ್ಲಿ ಅಧೀನ ಕಾರ್ಯದರ್ಶಿ ( ಪ ) ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ವೇತನ ಶ್ರೇಣಿ ರೂ . 14050 - 350 - 14400 - 400 - 16800 - 450- 19500 - 525 - 22650 - 600 - 25050ರಲ್ಲಿ ಅಧೀನ ಕಾರ್ಯ ದರ್ಶಿ 
ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 

1. ಶ್ರೀಮತಿ ಶಶಿಕಲಾ ಭಟ್ , ಅಧೀನ ಕಾರ್ಯದರ್ಶಿ ( ಪ) 
2. ಶ್ರೀಮತಿ ಮುನೀರುನ್ನೀಸಾ, ಅಧೀನ ಕಾರ್ಯದರ್ಶಿ ( ಪ) 

ಸಭಾಧ್ಯಕ್ಷರ ಆದೇಶಾನುಸಾರ, 

ಎಂ . ಕೆ. ವಿಶಾಲಾಕ್ಷಿ , 

ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1421 

ಕರ್ನಾಟಕ ವಿಧಾನ ಸಭೆ ಸಚಿವಾಲಯ . 

ಅಧಿಸೂಚನೆ 
ಸಂಖ್ಯೆ : ಕವಿಸಸ / ಆ - 1 /114 / ಎಫ್ ಪಿಪಿ/ 2005 , ಬೆಂಗಳೂರು, ದಿನಾಂಕ: 13ನೇ ಸೆಪ್ಟೆಂಬರ್ , 2010 

ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಶಾಖಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 
2003ರ ಕರ್ನಾಟಕ ವಿಧಾನ ಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6 (i) ರ 
ಪ್ರಕಾರ ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 ( 3) ( ಎ) ನ್ನು ಓದಿಕೊಂಡಂತೆ ಈ 
ಸಚಿವಾಲಯದಲ್ಲಿ ಶಾಖಾಧಿಕಾರಿ ( ಪ ) ಹಾಗೂ ಹಿರಿಯ ಸಹಾಯಕ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ನೌಕರರುಗಳಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ . 11400 - 300 - 12300 - 350 - 14400 - 400 - 16800 - 450 - 19500 - 525 - 21600ರಲ್ಲಿ 
ಶಾಖಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 

1. ಶ್ರೀ ಪಿ . ನಟರಾಜು, ಶಾಖಾಧಿಕಾರಿ ( ಪ) 
2 . ಶ್ರೀ ಎಂ . ಮೋಹನ್, ಶಾಖಾಧಿಕಾರಿ ( ಪ) 
3 . ಶ್ರೀ ಕೆ. ಜೆ . ಜೋಗಯ್ಯ , ಹಿರಿಯ ಸಹಾಯಕ 

ಸಭಾಧ್ಯಕ್ಷರ ಆದೇಶಾನುಸಾರ, 

ಎಂ . ಕೆ. ವಿಶಾಲಾಕ್ಷಿ , 

ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1422 

ಕರ್ನಾಟಕ ವಿಧಾನ ಸಭೆ ಸಚಿವಾಲಯ , 


೫೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭ , ೨೦೧೦ 

ಭಾಗ- ೨ 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 534 ಮೈಅಪ್ರಾ 2010 , ಬೆಂಗಳೂರು, ದಿನಾಂಕ: 9ನೇ ಸೆಪ್ಟೆಂಬರ್ , 2010 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ, 1987ರ ಕಲಂ 3 ( 3) ( ಡಿ) ರನ್ವಯ ಶ್ರೀ ಬಿ . ರಾಮಕೃಷ್ಣ, ಮಾನ್ಯ ವಿಧಾನ ಪರಿಷತ್ 
ಸದಸ್ಯರು, ಮಂಡ್ಯ, ಇವರನ್ನು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಸರ್ಕಾರದ ಇಚ್ಛಾನುಸಾರ ಅಥವಾ ಅವರ ಅಧಿಕಾರದ 
ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಎಂ . ಹಿರೇಮಠ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1423 

ನಗರಾಭಿವೃದ್ಧಿ ಇಲಾಖೆ 
ಯೋಜನೆ , ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

- ಅಧಿಕೃತ ಜ್ಞಾಪನ 
ಸಂಖ್ಯೆ: ಯೋಇ 47 ಹೈಕಮಂ 2010, ಬೆಂಗಳೂರು, ದಿನಾಂಕ : 4ನೇ ಸೆಪ್ಟೆಂಬರ್ , 2010 
ವಿಷಯ : ಶ್ರೀ ಉಮೇಶ್ ಕುಸಗಲ್, ಕೆ.ಎ.ಎಸ್. (ಆಯ್ಕೆ ಶ್ರೇಣಿ), ಅಧಿಕಾರಿ ಇವರನ್ನು ಮರುಸ್ಥಳ ನಿಯುಕ್ತಿಗೊಳಿಸುವ ಬಗ್ಗೆ . 

ಉಲ್ಲೇಖ : ಅ. ಟಿ. ಸಂಖ್ಯೆ : ಸಿಆಸುಇ/125 / ಆಸೇವಾ10 / ಭಾ , ದಿನಾಂಕ : 02 - 08 - 2010 . 
ಶ್ರೀ ಉಮೇಶ್ ಕುಸಗಲ್, ಕೆ.ಎ .ಎಸ್. ( ಆಯ್ಕೆ ಶ್ರೇಣಿ) ಅಧಿಕಾರಿ ನೇಮಕಾತಿ ನಿರೀಕ್ಷೆಯಲ್ಲಿದ್ದ ಇವರನ್ನು ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಸಿಆಸುಇ 125 ಆಸೇವಾ 2010/( ಭಾ ) ದಿನಾಂಕ : 02 - 08 - 2010ರ ಅಧಿಸೂಚನೆ ಮೇರೆಗೆ 
ವರ್ಗಾವಣೆ ಮಾಡಿ ಹೈದ್ರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ, ಗುಲ್ಬರ್ಗಾ ಇಲ್ಲಿ ಖಾಲಿ ಇರುವ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ನೇಮಿಸಲು 
ಇವರ ಸೇವೆಯನ್ನು ಯೋಜನಾ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶ 
ಹೊರಡಿಸುವವರೆಗೆ ಹೈದ್ರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ , ಗುಲ್ಬರ್ಗಾ ಇಲ್ಲಿಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 

ಬಿ . ಚಿಕ್ಕರಾಜು, 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1 & 2, 
ಪಿ. ಆರ್ . 1424 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 483 SAS 2010 , Bangalore , Dated 9th September, 2010 
Dr. H . Basker, IAS (KN 83), waiting for posting is posted with immediate effect and until further orders as Principal 
Secretary to Government, Department of Public Enterprises in the existing vacancy . 

By Order and in the name of the Governor of Karnataka , 

K .G . ANANTHA , 
P. R . 1425 

Under Secretary to Government, 

DP & AR ( Services -1) . 
NOTIFICATION 
No . DPAR 88 SPS 2010 , Bangalore , Dated 13th September, 2010 
Shri M .N . Reddi, IPS (KN -84 ), Additional Director General of Police, CID , Bangalore , is posted as Additional Director 
General of Police, KSRP , Bangalore in the cadre post for a day vice Sri G .M . Hayath , IPS , proceeding on leave . From the next 
day 
Sri M . N . Reddi, IPS is re -posted as Additional Director General of Police , CID , Bangalore and Sri G . M . Hayath , IPS, is re -posted 
as ADGP , KSRP , Bangalore . 

Shri Prem Shankar Meena, IPS (KN -84), Additional Director General of Police & Executive Director, KSPHC , Bangalore is 
posted as Additional Director General of Police , Internal Security Division , Bangalore in the cadre post for a day vice Shri Bipin 
Gopal Krishna , IPS , proceeding on leave . From the next day Shri Prem Shankar Meena, IPS is re - posted as Additional Director 
General of Police & Executive Director, KSPHC , Bangalore and Shri Bipin Gopal Krishna , IPS , is re - posted as ADGP , ISD , 
Bangalore . 

By Order and in the name of the Governor ofKarnataka, 

K . G . ANANTHA, 
P . R . 1426 

Under Secretary to Government, 

DP & AR (Services - 1). 
NOTIFICATION 
No. DPAR 470 SAS 2010 , Bangalore , Dated 8th September, 2010 
Dr. H . Shashidhar, IAS (KN 88 ), Managing Director, Karnataka State Bewerages, Bangalore, is transferred with 
immediate effect and his services are placed at the disposal of Karnataka Electricity Regulatory Commission until further 
orders for being appointed as OMBUDSMAN of the Karnataka Electricity Regulatory Commission . 

Sri Ajay Seth , IAS , Secretary to Government, Finance Department ( B & R ) is placed in additional charge of the post of 
Managing Director, Karnataka State Bewerages until further orders . 

By Order and in the name of the Governor of Karnataka , 

K .G . ANANTHA , 
P . R . 1427 

Under Secretary to Government, 

DP & AR (Services -1). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೭, ೨೦೧೦ 

೫೭೩ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 410 ಸಆಸೇ 2010 , ಬೆಂಗಳೂರು, ದಿನಾಂಕ: 09ನೇ ಸೆಪ್ಟೆಂಬರ್ , 2010 
ಶ್ರೀ ಟಿ . ಎಂ . ವಾಸುದೇವರಾವ್ , ಶಾಖಾಧಿಕಾರಿ, ಕರ್ನಾಟಕ ಸರ್ಕಾರ ಸಚಿವಾಲಯ , ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ . 14050 - 350 - 14400 - 400 - 16800 - 450 -19500 - 525 - 22650 - 600 - 25050ರ ಅಧೀನ 
ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಸರ್ಕಾರದ ಅಧೀನ ಕಾರ್ಯದರ್ಶಿ , ಒಳಾಡಳಿತ ಇಲಾಖೆ ( ಅಪರಾಧಗಳು) - ಶ್ರೀ ಪಿ . 
ಶಿವರಾಮ್‌ಭಟ್ ಇವರ ರಜೆಯಿಂದ ತೆರವಾಗಿರುವ ಸ್ಥಾನದಲ್ಲಿ ನೇಮಿಸಲಾಗಿದೆ. 


ಭಾಗ 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿಗಳನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಲಾಗಿದೆ ; 
ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ/ ಇಲಾಖೆ 
ಸಂ 

ನಿರ್ವಹಿಸುತ್ತಿರುವ ಸ್ಥಳ 
| ಶ್ರೀ ವಿ. ಶ್ರೀರಾಮರೆಡ್ಡಿ, ಅಧೀನ ಕಾರ್ಯದರ್ಶಿ , ಅಧೀನ ಕಾರ್ಯದರ್ಶಿ , ವೆಚ್ಚ ಸುಧಾರಣಾ ಆಯೋಗ- ಶ್ರೀ ಸುರೇಶ್ 
ವೈದ್ಯಕೀಯ ಶಿಕ್ಷಣ ಇಲಾಖೆ 

ಬಿ . ಕೃಷ್ಣಪ್ಪನವರ್ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
ಶ್ರೀ ಕೆ. ಬಿ . ಧನಂಜಯಪ್ಪ, ಅಧೀನ ಕಾರ್ಯದರ್ಶಿ , ಅಧೀನ ಕಾರ್ಯದರ್ಶಿ , ವೈದ್ಯಕೀಯ ಶಿಕ್ಷಣ ಇಲಾಖೆ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. | ಶ್ರೀ ವಿ . ಶ್ರೀರಾಮರೆಡ್ಡಿ , ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
ಶ್ರೀ ಎಸ್ . ರಾಜು, ಅಧೀನ ಕಾರ್ಯದರ್ಶಿ , ಅಧೀನ ಕಾರ್ಯದರ್ಶಿ , ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ತೋಟಗಾರಿಕಾ ಇಲಾಖೆ 

ಶ್ರೀ ಕೆ. ಬಿ . ಧನಂಜಯಪ್ಪ, ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
ಶ್ರೀ ಬಿ. ಸಿ. ಪ್ರಕಾಶ್ , ಅಧೀನ ಕಾರ್ಯದರ್ಶಿ , 

ಅಧೀನ ಕಾರ್ಯದರ್ಶಿ , ತೋಟಗಾರಿಕಾ ಇಲಾಖೆ- ಶ್ರೀ ಎಸ್ . ರಾಜು ಇವರ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ(ಸೇವೆಗಳು 

ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
ಮತ್ತು ಸಮನ್ವಯ) 

ಅಧೀನ ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು 
ಶ್ರೀ ಎಲ್.ಎಸ್ . ವಾಸನ್ , ಅಧೀನ ಕಾರ್ಯದರ್ಶಿ , 

ಮತ್ತು ಸಮನ್ವಯ) - ಶ್ರೀ ಬಿ. ಸಿ. ಪ್ರಕಾಶ್ , ಇವರ ವರ್ಗಾವಣೆಯಿಂದ 
ಅಲ್ಪ ಸಂಖ್ಯಾತರ ಕಲ್ಯಾಣ ಇಲಾಖೆ 

ತೆರವಾದ ಸ್ಥಾನದಲ್ಲಿ 
ಶ್ರೀ ಅಬ್ಬಾಸ್ ಷರೀಫ್, ಅಧೀನ ಕಾರ್ಯದರ್ಶಿ , ಅಧೀನ ಕಾರ್ಯದರ್ಶಿ , ಅಲ್ಪ ಸಂಖ್ಯಾತರ ಕಲ್ಯಾಣ ಇಲಾಖೆ - 
| (ನೇಮಕಾತಿ ನಿರೀಕ್ಷಣೆಯಲ್ಲಿ) 

ಶ್ರೀ ಎಲ್ .ಎಸ್ . ವಾಸನ್ , ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್ . ವಿಜಯಾನಂದ ಶರ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 1428 

ಸಿ . ಆ. ಸು ಇಲಾಖೆ, (ಸೇವೆಗಳು - 3) 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 16 ಸೇಲಮು 2010, ಬೆಂಗಳೂರು, ದಿನಾಂಕ: 09ನೇ ಸೆಪ್ಟೆಂಬರ್, 2010 
ಡಾ : ಕೆ. ಚಂದ್ರಶೇಖರ್ ನಾಯಕ್ , ಅಪರ ನಿರ್ದೆಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪ್ರಸ್ತುತ ಉಪ ಯೋಜನಾ 
ಆಡಳಿತಾಧಿಕಾರಿ, ಕರ್ನಾಟಕ ಆರೋಗ್ಯ ಪದ್ಧತಿ ಅಭಿವೃದ್ಧಿ ಮತ್ತು ಸುಧಾರಣಾ ಯೋಜನೆ ಬೆಂಗಳೂರು. ಇವರಿಗೆ ವೇತನ ಶ್ರೇಣಿ ರೂ . 26250 
675 -30300 - 750 -34800 -850 - 36500ರ ನಿರ್ದೆಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ 
ಬಡ್ತಿ ನೀಡಿ ನಿರ್ದೆಶಕರು, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ, ಮಾಗಡಿ ರಸ್ತೆ, ಬೆಂಗಳೂರು ಈ ಹುದ್ದೆಗೆ ಸ್ಥಳ 
ನಿಯುಕ್ತಿಗೊಳಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್ . ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ . ಆ . ಸು ಇಲಾಖೆ, (ಸೇವೆಗಳು - 3) 


ಪಿ . ಆರ್ . 1429 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 61 SPS 2009, Bangalore , Dated 13th September, 2010 
Following IPS probationers of 2008 batch bome on the cadre of Karnataka are Posted with immediate and until further 
orders to the sub - divisions mentioned against their names : 

Assistant Superintendent of Police , Davangere Rural Sub 
Sri. Anupam Agrawal 

Division , Davangere District in the vacant post. 

Assistant Superintendent of Police , Kundapur Sub- Division, 
Sri. Ram Niwas Sepat 

Udupi District in the vacant post. 

Assistant Superintendent of Police, Tiptur Sub - Division , 
Sri. Boralingaiah M .B 

Tumkur District in the vacant post. 

Assistant Superintendent of Police , Bijapur Sub -Division , 
Sri. Ajay Hilori 

Bijapur District in the vacant post. 


೫೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭, ೨೦೧೦ 


ಭಾಗ - ೨ 


Smt. Rohini Katoch 


Assistant Superintendent of Police , Bhatkal Sub -Division , 
Karwar District in the vacant post. 


omi 

andant 


By Order and in the name of the Governor of Karnataka , 

K . G . ANANTHA , 
P . R . 1430 

Under Secretary to Government, 

DPAR (Services -1). 
ಒಳಾಡಳಿತ ಸಚಿವಾಲಯ 

ಈ ತಿದ್ದುಪಡಿ | 
ಸಂಖ್ಯೆ : ಒಣ 318 ಹೊಸಿಪ 2009, ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್ , 2010 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಒಇ 318 ಹೊಸಿಪ 2009 ದಿನಾಂಕ 05 - 07 - 2010ರ ಭಾಗ - 2ರಲ್ಲಿನ ಕ್ರಮ ಸಂಖ್ಯೆ 1ರಲ್ಲಿ 
ನಮೂದಿಸಿರುವ ಶ್ರೀ ದೇವಸಿಂಗ್ ನಾಯಕ್, ಡಿವೈ .ಎಸ್ . ಪಿ, ಗುಪ್ತವಾರ್ತೆ , ಬೆಂಗಳೂರು ಇವರಿಗೆ ಮುಂಬಡ್ತಿಯ ನಂತರ ಸ್ಥಳ ನಿಯುಕ್ತಿಗೊಳಿಸಿದ 

ಡೆಂಟ್ ಆಫ್ ಪೊಲೀಸ್ ಹಾಗೂ ಡೆಪ್ಯೂಟಿ ಕಮಾಂಡೆಂಟ್ , ಹೋಂ ಗಾರ್ಡ್ಸ್, ಬೆಂಗಳೂರು” ಇದರ ಬದಲಿಗೆ ಡೆಪ್ಯೂಟಿ 

, ಹೋಂ ಗಾರ್ಡ್ಸ್ ಮತ್ತು ಪದನಿಮಿತ್ತ ಉಪ ನಿರ್ದೇಶಕರು, ಸಿವಿಲ್ ಡಿಫೆನ್ಸ್, ಬೆಂಗಳೂರು” (Deputy Commandant 
General, Home Guards & Ex- Officio Deputy Director, Civil Defence, Bangalore) ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್ . ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1431 

ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು ) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಾಕ್ಕೆ 84 ಸಸಕಾ 2010, ಬೆಂಗಳೂರು, ದಿನಾಂಕ : 16ನೇ ಸೆಪ್ಟೆಂಬರ್, 2010 
ಸಹಕಾರ ಸಂಘಗಳ ಜಂಟಿ ನಿಬಂಧಕರಾದ ಶ್ರೀ ಆರ್ . ಟಿ. ದೇಸಾಯಿರವರು ಮರುನೇಮಕಾತಿಗಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ 
ಇಲಾಖೆಯಲ್ಲಿ ನಿರೀಕ್ಷಿಸಿದ ದಿನಾಂಕ 08 - 07 - 2010 ರಿಂದ 16 - 08 - 2010ರವರೆಗಿನ ( ಎರಡೂ ದಿನಗಳು ಸೇರಿ) ಅವಧಿಯನ್ನು ಕರ್ನಾಟಕ ನಾಗರೀಕ 
ಸೇವಾ ನಿಯಮಾವಳಿಗಳ ನಿಯಮ 8(15)( ಎಫ್) ಪ್ರಕಾರ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಶ್ರೀನಿವಾಸ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 1432 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ( ಸಹಕಾರಿ ಸಕ್ಕರೆ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 444 ಸಅಸೇ 2010 , ಬೆಂಗಳೂರು, ದಿನಾಂಕ : 09ನೇ ಸೆಪ್ಟೆಂಬರ್ , 2010 
2011ನೇ ಸಾಲಿನಲ್ಲಿ 60 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿನ ಈ ಕೆಳಕಂಡ 
ಅಧಿಕಾರಿಗಳು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿಯನ್ನು ಹೊಂದಲಿದ್ದಾರೆ. 
ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ಕಾರ್ಯ 

ವಯೋ ನಿವೃತ್ತಿ 
ನಿರ್ವಹಿಸುತ್ತಿರುವ ಇಲಾಖೆ 

ಜನ್ಮ ದಿನಾಂಕ ಹೊಂದಲಿರುವ 
ಸಂಖ್ಯೆ 
ಶ್ರೀ /ಶ್ರೀಮತಿ 

ದಿನಾಂಕ 


ಕ್ರಮ 


31 - 01 - 2011 
31 - 01 - 2011 
31 - 01 - 2011 


ಜನವರಿ 
1 | ಹೆಚ್. ಗಣೇಶಮೂರ್ತಿ, ಉಪಕಾರ್ಯದರ್ಶಿ , ಆರ್ಥಿಕ ಇಲಾಖೆ 02 - 01 - 1951 
2 | ಕೆ. ಜಿ. ಅನಂತ, ಅಧೀನ ಕಾರ್ಯ ದರ್ಶಿ , ಸಿ. ಆ. ಸು . ಇ. (ಸೇವೆಗಳು - 1) 10 - 01 - 1951 
| ಎಂ . ವಿ. ಕೃಷ್ಣಮೂರ್ತಿ, ಅಧೀನ ಕಾರ್ಯದರ್ಶಿ , ಮಾಹಿತಿ ತಂತ್ರಜ್ಞಾನ, | 10 - 01 -1951 | 

ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
| ಎಂ . ಪಿ. ಗೋವಿಂದರಾಜು, ಅಧೀನ ಕಾರ್ಯದರ್ಶಿ , 

15 - 01 - 1951 
ರಾಜ್ಯಪಾಲರ ಸಚಿವಾಲಯ 

ಫೆಬ್ರವರಿ 
5 | ಹೆಚ್. ಹೆಚ್. ಸೇಥ್, ಅಪರ ಕಾರ್ಯದರ್ಶಿ , 

| 03 - 02 - 1951 
ನಿಯೋಜನೆ ಮೇಲೆ ಕರ್ನಾಟಕ ಭವನ , ನವದೆಹಲಿ 
ಪಾರ್ವತಿ ಕೇಶವಾಚಾರ್ , ಉಪ ಕಾರ್ಯದರ್ಶಿ , ಇಂಧನ ಇಲಾಖೆ 08 - 02 - 1951 


31 - 01 - 2011 


| 28 - 02 - 2011 | 


6 | 


28 - 02 - 2011 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭ , ೨೦೧೦ 


೫೭೫ 


28 - 02 - 2011 


28 - 02 - 2011 


28 - 02 - 2011 


| 30 - 04 - 2011 

30 - 04 - 2011 


30 - 04 - 2011 


[ 31 - 05 - 2011 


| 31 - 05 - 2011 

31 - 05 - 2011 


30 - 06 - 2011 


ಕೆ. ಎಸ್ . ನವನೀತನ್ , ಆಂತರಿಕ ಆರ್ಥಿಕ ಸಲಹೆಗಾರರು, 

09 - 02 - 1951 
ಕಂದಾಯ ಇಲಾಖೆ 
| ಎಂ . ಪಿ. ರೂಪನಾರಾಯಣ, ಆಂತರಿಕ ಆರ್ಥಿಕ ಸಲಹೆಗಾರರು, 

27 - 02 - 1951 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಪಿ. ಸಂಪತ್ ಕುಮಾರ್ , ಅಧೀನ ಕಾರ್ಯದರ್ಶಿ , 

27 - 02 -1951 
ಕಾರ್ಮಿಕ ಇಲಾಖೆ (ಕಾನೂನು ಕೋಶ) 

ಮಾರ್ಚ್ 

ಏಪ್ರಿಲ್ 
10 | ಎಂ .ಕೆ. ನರಸಿಂಹಲು, ಅಧೀನ ಕಾರ್ಯ ದರ್ಶಿ , ಕಂದಾಯ ಇಲಾಖೆ | 03 - 04 - 1951 
ಸಿ . ಎಂ . ಹೂಗಾರ್ , ಉಪ ಕಾರ್ಯದರ್ಶಿ , 

28 - 04 - 1951 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಎಸ್ .ಕೆ. ತೆಗ್ಗಿನಮನಿ, ಉಪ ಕಾರ್ಯದರ್ಶಿ , 

01 - 05 - 1951 
ಕನ್ನಡ, ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 

ಮೇ | 
13 | ಬಿ. ಜಿ. ಕೃಷ್ಣಮೂರ್ತಿ , ಅಪರ ಕಾರ್ಯದರ್ಶಿ , 

17 - 05 - 1951 
ಸಿ. ಆ. ಸು . ಇಲಾಖೆ (ಸೇವಾ ನಿಯಮಗಳು) 
ಕೆ.ಆರ್ . ನಲ್ಲೂರ್, ಅಧೀನ ಕಾರ್ಯದರ್ಶಿ , ವಸತಿ ಇಲಾಖೆ 

28 - 05 - 1951 
[ ಎಂಎಸ್‌ . ದೇಸಾಯಿ , ಉಪ ಕಾರ್ಯದರ್ಶಿ, 

01 - 06 - 1951 
ಕಂದಾಯ ಇಲಾಖೆ (ಸೇವೆಗಳು ) 

ಜೂನ್ 
| ಎಲ್. ಸುಶೀಲಮ್ಮ , ಅಧೀನ ಕಾರ್ಯದರ್ಶಿ , 

12 - 06 - 1951 
ಸಿ. ಆ. ಸು . ಇಲಾಖೆ ( ಆಡಳಿತ ಸುಧಾರಣೆ) 
ಹೆಚ್ . ಹನುಮಂತಯ್ಯ , ಅಧೀನ ಕಾರ್ಯದರ್ಶಿ , ವಸತಿ ಇಲಾಖೆ 15 - 06 - 1951 

ಜಿ. ರಾಮಚಂದ್ರಯ್ಯ , ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ 15 - 06 - 1951 
19 | ಹೆಚ್. ಶೇಖರಪ್ಪ, ಅಧೀನ ಕಾರ್ಯದರ್ಶಿ, 

01 - 07 - 1951 
ಆರ್ಥಿಕ ಇಲಾಖೆ ( ಇ -ಪ್ರೊಕ್ಯೂರ್‌ಮೆಂಟ್ ) 

ಜುಲೈ 
20 | ಜಾಯ್ ಸುರೇಂದ್ರ , ಜಂಟಿ ಕಾರ್ಯದರ್ಶಿ, 

06 - 07 - 1951 
ಸಿ. ಆ. ಸು . ಇಲಾಖೆ ( ಆಡಳಿತ) 
ಎನ್ . ಟಿ. ನಾಯಕ್, ಜಂಟಿ ಕಾರ್ಯದರ್ಶಿ , 

01 - 08 - 1951 
| ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 

ಆಗಸ್ಟ್ 
22 | ಇ, ಈಶ್ವರ ನಾಯಕ್ , ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ | 28 - 08 - 1951 

ಸೆಪ್ಟೆಂಬರ್ 
23 | ಸೈಯದ್ ಅಬ್ದುಲ್ ನಜೀರ್, ಅಧೀನ ಕಾರ್ಯದರ್ಶಿ , 

08 - 09 - 1951 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
24 | ಚೋಮಾನಾಯಕ್, ಉಪ ಕಾರ್ಯದರ್ಶಿ, 

10 - 09 - 1951 
ಶಿಕ್ಷಣ ಇಲಾಖೆ ( ಕಾನೂನುಕೋಶ) 
ಲಕ್ಷ್ಮೀನರಸಿಂಹಯ್ಯ , ಅಧೀನ ಕಾರ್ಯದರ್ಶಿ , 

28 - 09 - 1951 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
(ಸೇವೆಗಳು ) 

ಅಕ್ಟೋಬರ್ 
ಕೆ. ಹೆಚ್ . ಶೇಷಗಿರಿ , ಅಧೀನ ಕಾರ್ಯದರ್ಶಿ , 

27 - 10 -1951 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ನವೆಂಬರ್ 


30 - 06 - 2011 
30 - 06 -2011 | 
30 - 06 - 2011 


[ 07 1051 


| 


31 - 07 - 2011 


31 - 07 - 2011 


| 31 - 08 - 2011 


30 - 09 - 2011 


30 - 09 - 2011 


30 - 09 - 2011 | 


26 | 


| 27- 10- 1951 


31 - 10 - 2011 


೫೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೭ , ೨೦೧೦ 


ಭಾಗ - ೨ 


ಡಿಸೆಂಬರ್ 


08 - 12 - 1951 


31 - 12 - 2011 


27 | ಬಿ . ವಿ. ಕುಮಾರಸ್ವಾಮಿ , ಉಪ ಕಾರ್ಯದರ್ಶಿ , 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 
28 | ಗೀತಾ ರಮೇಶ್, ಉಪ ಕಾರ್ಯದರ್ಶಿ , ಕಂದಾಯ ಇಲಾಖೆ 


01 - 01 - 1952 


31 - 12 - 2011 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ಆರ್. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ. ಆ. ಸು . ಇಲಾಖೆ (ಸೇವೆಗಳು - 3) 


ಪಿ. ಆರ್. 1433 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ವಾಕೈ 54 ರೇಉನಿ 2010, ಬೆಂಗಳೂರು, ದಿನಾಂಕ : 16ನೇ ಸೆಪ್ಟೆಂಬರ್, 2010 
ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 544 ಎಸ್ಎಎಸ್ 2010, ದಿನಾಂಕ : 06 - 09 - 2010ರಲ್ಲಿ ಶ್ರೀ ಡಿ.ಕೆ. ರಂಗಸ್ವಾಮಿ , ಭಾಅಸೇ ., 
ಇವರನ್ನು ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಕ ಮಾಡುವುದಕ್ಕಾಗಿ ಇವರ ಸೇವೆಯನ್ನು 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಅದರಂತೆ ಶ್ರೀ ಡಿ.ಕೆ. ರಂಗಸ್ವಾಮಿ , ಭಾಅಸೇ ., ಇವರನ್ನು ಕರ್ನಾಟಕ ರೇಷ್ಮೆ ಉದ್ಯಮಗಳ 
ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ಶ್ರೀ ಎಂ .ಕೆ. ಬಲದೇವಕೃಷ್ಣ, ಭಾಅಸೇ ., ಇವರ ಸ್ಥಾನದಲ್ಲಿ ಮರು ಸ್ಥಳ ನಿಯುಕ್ತಿಗೊಳಿಸಿ, ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಭಾರತಿ ಆರ್. ನಾಯಕ್, 

ಪೀಠಾಧಿಕಾರಿ (ರೇಷೆ) 
ಪಿ . ಆರ್‌ . 1434 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 298 ಎಲ್ಇಟಿ 2014, ಬೆಂಗಳೂರು, ದಿನಾಂಕ: 20ನೇ ಸೆಪ್ಟೆಂಬರ್ , 2010 
ಕಾರ್ಮಿಕ ಇಲಾಖೆಯ ಶ್ರೀ ಎ .ಹೆಚ್. ಉಮೇಶ್, ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಯದರ್ಶಿ, ಕನಿಷ್ಠ ವೇತನ ಸಲಹಾ 
ಮಂಡಳಿ, ಬೆಂಗಳೂರು, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಮೈಸೂರು ವಿಭಾಗದಲ್ಲಿ ಶ್ರೀ ಎಸ್.ಎಸ್. ಶರೀಫ್, ಇವರ ಅಮಾನತ್ತಿನಿಂದ ಖಾಲಿ ಇರುವ ಸಹಾಯಕ ಕಾರ್ಮಿಕ ಆಯುಕ್ತರ ಹುದ್ದೆಗೆ ವರ್ಗಾವಣೆ 
ಮಾಡಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಯು . ಎನ್. ನಾಗೇಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1435 

ಕಾರ್ಮಿಕ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 121 ಸೇಇಮು 2010 , ಬೆಂಗಳೂರು, ದಿನಾಂಕ: 31ನೇ ಆಗಸ್ಟ್ 2010 
ಶ್ರೀಮತಿ ಉಷಾ ಸುರೇಶ್, ನಿರ್ದೆಶಕರು, ರಾಜ್ಯ ಪತ್ರಾಗಾರ ಇಲಾಖೆ, ಬೆಂಗಳೂರು ಇವರು ದಿನಾಂಕ : 31 - 07 - 2010ರಂದು 
60 ವರ್ಷಗಳ ವಯೋಮಿತಿ ತಲುಪಿ ನಿವೃತ್ತಿ ಹೊಂದಿದ್ದು, ಸರ್ಕಾರದ ಸುತ್ತೋಲೆ ಸಂಖ್ಯೆ : ಆಇ 15 ಎಸ್ಆರ್‌ಎಸ್ 97, ದಿನಾಂಕ : 
20 - 09 -1997ರನ್ವಯ ನಿವೃತ್ತಿ ದಿನಾಂಕದವರೆಗೆ ಅವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯನ್ನು 240 ದಿನಗಳ ಗರಿಷ್ಠ ಮಿತಿಗೊಳಪಟ್ಟು ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 118 - ಎ (1) ರಡಿ ಹಾಗೂ ಉಪನಿಯಮ (4) ರ ವ್ಯಾಪ್ತಿಗೊಳಪಟ್ಟು ನಗಧೀಕರಣಗೊಳಿಸಲು 
ಮಂಜೂರಾತಿ ನೀಡಿದೆ. ಸದರಿ ಅಧಿಕಾರಿಯ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆ/ಶಿಸ್ತು ಕ್ರಮ /ಕ್ರಿಮಿನಲ್ ಮೊಕದ್ದಮೆ ಬಾಕಿ ಇರುವುದಿಲ್ಲ 
ಹಾಗೂ ಹೂಡುವ ಸಂಭವವಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ.ಆರ್. ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1436 

ಸಿ. ಆ . ಸು . ಇಲಾಖೆ (ಸೇವೆಗಳು - 3 ) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭, ೨೦೧೦ 

೫೭೭ 
ಕಾರ್ಮಿಕ ಸಚಿವಾಲಯ 

ತಿದ್ದೋಲೆ 
ಸಂಖ್ಯೆ : ಕಾಇ 333 ಎಲ್‌ಎಸ್‌ಐ 2010, ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್, 2010 
ಡಾ|| ವಿ. ಪುಷ್ಪಲತಾ, ಹಿರಿಯ ವಿಮಾ ವೈದ್ಯಾಧಿಕಾರಿ , ಕಾರ್ಮಿಕ ರಾಜ್ಯ ವಿಮಾ ಚಿಕಿತ್ಸಾಲಯ, ಮುನಿರೆಡ್ಡಿಪಾಳ್ಯ ಇವರಿಗೆ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ : ಕಾಇ 8 ಎಲ್‌ಎಸ್‌ಐ 2008, ದಿನಾಂಕ : 05 -12 - 2008ರ ಮೂಲಕ ಕಾಲಬದ್ದ ಪದೋನ್ನತಿ ಮಂಜೂರು ಮಾಡಿದ 
ಆದೇಶದ 1997ನೇ ಸಾಲಿನಲ್ಲಿ ನೇಮಕಾತಿ ಹೊಂದಿದ ವೈದ್ಯರ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ - 19, ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ 164ರಲ್ಲಿ ಸೇವೆಗೆ 
ಸೇರಿದ ದಿನಾಂಕ : 26 - 04 - 1997 ಎಂದು ಇರುವುದನ್ನು ದಿನಾಂಕ : 26 -11 - 1997 ಎಂದು ಓದಿಕೊಳ್ಳತಕ್ಕದ್ದು ಹಾಗೂ ತಿದ್ದೋಲೆ ಸಂಖ್ಯೆ : ಕಾಇ 
182 ಎಲ್‌ಎಸ್‌ಐ 2010 , ದಿನಾಂಕ 29 - 05 - 2010ನ್ನು ರದ್ದುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಗೋವಿಂದಸ್ವಾಮಿ , 

ಪೀಠಾಧಿಕಾರಿ , 
ಪಿ. ಆರ್. 1437 

ಕಾರ್ಮಿಕ ಇಲಾಖೆ. 

(ಕಾರಾವಿ ಯೋ ( ವೈ) ಸೇವೆಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 38 ಆಸೇನಿ 2010 , ಬೆಂಗಳೂರು, ದಿನಾಂಕ: 15ನೇ ಸೆಪ್ಟೆಂಬರ್ , 2010 
ಶ್ರೀ ಎಂ .ಎಸ್. ಚನ್ನಪ್ಪಗೌಡರ್ , ಕೆ.ಎ .ಎಸ್. (ಸೂಪರ್ ಟೈಂ ಸ್ಕೇಲ್), ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್, 
ಹಾವೇರಿ ಜಿಲ್ಲೆ, ಇವರು ದಿನಾಂಕ : 30 - 09 -2010ರಂದು ವಯೋಮಿತಿಯ ಮೇರೆಗೆ ನಿವೃತ್ತಿ ಹೊಂದಲಿರುವುದರಿಂದ, ಸದರಿ ಹುದ್ದೆಗೆ 
ಜಿಲ್ಲಾಧಿಕಾರಿಗಳು, ಹಾವೇರಿ ಜಿಲ್ಲೆ, ಇವರನ್ನು ಹೆಚ್ಚುವರಿ ಪ್ರಭಾರದಲ್ಲಿಟ್ಟು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ಜಿ. ಅನಂತ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ. ಆರ್. 1438 

ಸಿ. ಆ. ಸು . ಇಲಾಖೆ (ಸೇವೆಗಳು - 2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 127 ಸೇಲೋಯು2010, ಬೆಂಗಳೂರು, ದಿನಾಂಕ: 16ನೇ ಸೆಪ್ಟೆಂಬರ್ , 2010 
ಶ್ರೀ ಕೆ.ಆರ್. ನಾರಾಯಣರಾವ್, ಸಹಾಯಕ ನಿಬಂಧಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಲೋಕಾಯುಕ್ತ ಕಛೇರಿ, ಬೆಂಗಳೂರು ಇಲ್ಲಿ ಖಾಲಿಯಿರುವ ವೇತನ ಶ್ರೇಣಿ ರೂ . 20025 -525 
22650 - 600 - 26250 - 675 - 28275 ರಲ್ಲಿನ ಉಪನಿಬಂಧಕ ( ಆಡಳಿತ) ಹುದ್ದೆಗೆ ಸ್ಥಾನಾಪನ್ನ ಬಡ್ತಿ ನೀಡಿ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ. ಮಾರ್ಕಂಡೇಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1439 

ಸಿ . ಆ . ಸು . ಇಲಾಖೆ (ಸೇವಾ ನಿಯಮಗಳು - 2 ) 
ಒಳಾಡಳಿತ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ: ಒಣ 285 ಪಿಪಿಇ 2010, ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್ , 2010 
ಈ ಕೆಳಕಂಡ ತಃಖ್ಯ ಅಂಕಣ( 2) ರಲ್ಲಿ ನಮೂದಿಸಿರುವ ನ್ಯಾಯಾಲಯಗಳಲ್ಲಿ ತಃಖ್ಯೆಯ ಅಂಕಣ (3) ಮತ್ತು (4) ರಲ್ಲಿ ನಮೂದಿಸಿರುವ 
ಪ್ರಕರಣ ಮತ್ತು ಪ್ರತಿ ಪ್ರಕರಣಗಳು ದಾಖಲಾಗಿರುತ್ತವೆ. ಆದ ಕಾರಣ ಅಂಕಣ (4) ರಲ್ಲಿ ನಮೂದಿಸಿರುವ ಪ್ರತಿ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ 
ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ (5) ರಲ್ಲಿ ನಮೂದಿಸಿರುವ ಅಭಿಯೋಜಕರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ 
ನೇಮಿಸಿದೆ. 

ಪ್ರತಿ ಪ್ರಕರಣ ಪ್ರತಿ ಪ್ರಕರಣದಲ್ಲಿ ಹಾಜರಾಗಿ ಪ್ರಕರಣವನ್ನು 
ನ್ಯಾಯಾಲಯದ ಹೆಸರು ಮತ್ತು ಸ್ಥಳ 

ಪ್ರಕರಣ ಸಂಖ್ಯೆ : 

ಸಂಖ್ಯೆ 

ನಡೆಸಲು ಪ್ರಸ್ತಾಪಿಸಿರುವ ಅಭಿಯೋಜಕರು 
Sc/cc /Spl.cc 
Sc /cc /Spl.cc 

ಮತ್ತು ಸ್ಥಳ 
- 02 

- 03 

04 

- 

05 
1 | ಜೆಎಂಎಫ್ಸಿ ನ್ಯಾಯಾಲಯ , ಲಕ್ಷೇಶ್ವರ ಸಿಸಿ, 137 /09 | ಸಿಸಿ, 138 / 09 | ಸಹಾಯಕ ಅಭಿಯೋಗನಿರ್ದೆಶಕರು, 

ಸಿಸಿ, 49 /10 | ಸಿಸಿ , 71 / 09 ಎಸ್ . ಪಿ . ಕಛೇರಿ, ಗದಗ 
ಸಿಸಿ . 145 / 09 ಸಿಸಿ. 161 / 09 
ಸಿಸಿ, 230/ 09 ಸಿಸಿ , 248/09 
ಸಿಸಿ, 199 / 09 ಸಿಸಿ, 181/ 09 
ಸಿಸಿ , 217 / 09 ಸಿಸಿ. 200 / 09 


la 


& 


02 


3 | 


S | 13 


೫೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭, ೨೦೧೦ 

ಭಾಗ - ೨ 
01 | 

| 03 04 | 

05 
ಜೆಎಂಎಫ್‌ಸಿ ನ್ಯಾಯಾಲಯ , ಸಂಕೇಶ್ವರ 

ಸಿಸಿ, 53 / 09 | ಸಹಾಯಕ ಸರ್ಕಾರಿ ಅಭಿಯೋಜಕರು, 

| ಸಿಸಿ, 338/ 09 ಸಿಸಿ, 339/09 ಜೆಎಂಎಫ್‌ಸಿ ನ್ಯಾಯಾಲಯ , ಹುಕ್ಕೇರಿ 
2ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ , | ಸೈ. ಕೇಸ್ 39 /07 | ಎಸ್.ಸಿ. 116 /10 | ಪ್ರಧಾನ ಸರ್ಕಾರಿ ಅಭಿಯೋಜಕರು , 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 

ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ , 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
4 | 1ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ, | ಎಸ್. ಸಿ. 4/09 | ಎಸ್. ಸಿ. 58 /07 ಪ್ರಧಾನ ಸರ್ಕಾರಿ ಅಭಿಯೋಜಕರು, 
ಮೈಸೂರು 

ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ, 

ಮೈಸೂರು 
2ನೇ ಎಸಿಎಂಎಂ ನ್ಯಾಯಾಲಯ, 

ಸಿಸಿ, 25732 / 07 | ಸಿಸಿ, 1648 / 08 ಹಿರಿಯ ಸಹಾಯಕ ಸರ್ಕಾರಿ 
ಬೆಂಗಳೂರು ನಗರ 

ಅಭಿಯೋಜಕರು, 1ನೇ ಎಸಿಎಂಎಂ 

ನ್ಯಾಯಾಲಯ , ಬೆಂಗಳೂರು ನಗರ 
2ನೇ ಜೆಎಂಎಫ್ಸಿ ನ್ಯಾಯಾಲಯ , 

ಸಿಸಿ. 318 / 09 ಸಿಸಿ , 355 / 09 ಹಿರಿಯ ಸಹಾಯಕ ಸರ್ಕಾರಿ 
ದಾವಣಗೆರೆ 

ಸಿಸಿ, 375 /10 ಸಿಸಿ. 1788 / 09 ಅಭಿಯೋಜಕರು, ಸಿಜೆಎಂ ನ್ಯಾಯಾಲಯ , 

ದಾವಣಗೆರೆ 
ಎಸಿಜೆ ( ಕಿವಿ) ಜೆಎಂಎಫ್‌ಸಿ 

ಸಿಸಿ , 575 /09 ಸಿಸಿ, 527 / 09 ಅಧಿಕ ಸಹಾಯಕ ಸರ್ಕಾರಿ 
ನ್ಯಾಯಾಲಯ , ಕಾರ್ಕಳ 

ಅಭಿಯೋಜಕರು, ಅಧಿಕ ಜೆಎಂಎಫ್‌ಸಿ 

ನ್ಯಾಯಾಲಯ , ಕಾರ್ಕಳ 
( 2ನೇ ಅಪರ ಜೆಎಂಎಫ್‌ಸಿ ನ್ಯಾಯಾಲಯ , | ಸಿಸಿ, 729 /09 ಸಿಸಿ, 554 /09 ಹಿರಿಯ ಸಹಾಯಕ ಸರ್ಕಾರಿ 
ಚಿತ್ರದುರ್ಗ ಸಿಸಿ, 2034 / 09 ಸಿಸಿ, 2035 / 09 - ಅಭಿಯೋಜಕರು, ಸಿಜೆಎಂ ನ್ಯಾಯಾಲಯ , 

ಚಿತ್ರದುರ್ಗ 
| ಸಿಸಿ.1423 /09 | ಸಿಸಿ. 1333 /09 
ಸಿಜೆ ( ಕಿವಿ) ಜೆಎಂಎಫ್ಸಿ ನ್ಯಾಯಾಲಯ , ಸಿಸಿ, 447 / 08 ಸಿಸಿ, 20/08 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ತುರುವೇಕೆರೆ 

ಸಿಸಿ , 127 /08 ಸಿಸಿ, 84 /08 ಜೆಎಂಎಫ್‌ಸಿ ನ್ಯಾಯಾಲಯ , ತಿಪಟೂರು 
ಸಿಜೆ ( ಹಿವಿ) ಸಿಜೆಎಂ ನ್ಯಾಯಾಲಯ , | ಸಿಸಿ , 47 / 09 ಸಿಸಿ, 50/ 09 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಚಾಮರಾಜನಗರ 

ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ 

ನ್ಯಾಯಾಲಯ , ಗುಂಡ್ಲುಪೇಟೆ 
ಅಧಿಕ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ | ಸಿಸಿ, 587 / 06 ಸಿಸಿ, 588 /06 ಸಹಾಯಕ ಸರ್ಕಾರಿ ಅಭಿಯೋಜಕರು , 
ನ್ಯಾಯಾಲಯ , ಚಾಮರಾಜನಗರ | ಸಿಸಿ, 593/ 06 | ಸಿಸಿ, 594/06 ಪ್ರಧಾನ ಸಿಜೆ (ಕಿವಿ) ಜೆಎಂಎಫ್‌ಸಿ 

ನ್ಯಾಯಾಲಯ , ಚಾಮರಾಜನಗರ 
12 | ಅಧಿಕ ಸಿಜೆ (ಕಿವಿ) ಜೆಎಂಎಫ್‌ಸಿ 

ಸಿಸಿ, 527 /09 ಸಿಸಿ, 744 /09 ಸಹಾಯಕ ಸರ್ಕಾರಿ ಅಭಿಯೋಜಕರು , 
ನ್ಯಾಯಾಲಯ , ನಂಜನಗೂಡು 

ಪ್ರಧಾನ ಸಿಜೆ ಮತ್ತು ಜೆಎಂಎಫ್‌ಸಿ 

ನ್ಯಾಯಾಲಯ , ನಂಜನಗೂಡು 
2ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ , 

ಎಸ್ಸಿ, 6400 ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ಧಾರವಾಡ 

ಜಿಲ್ಲಾ ಸತ್ರ ನ್ಯಾಯಾಲಯ , ಧಾರವಾಡ 
ಜೆಎಂಎಫ್‌ಸಿ ನ್ಯಾಯಾಲಯ , ಸಿಂಧನೂರು | ಸಿಸಿ , 574 /08 ಸಿಸಿ, 582 / 08 ಅಧಿಕ ಸಹಾಯಕ ಸರ್ಕಾರಿ 

ಅಭಿಯೋಜಕರು, ಅಧಿಕ ಜೆಎಂಎಫ್ ಸಿ 

ನ್ಯಾಯಾಲಯ , ಸಿಂಧನೂರು 
15 | ಸಿಜೆ ( ಹಿವಿ) ಮತ್ತು ಅಪರ ಸಿಜೆಎಂ | ಸಿಸಿ. 111 / 08 | ಸಿಸಿ , 110/ 08 | ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ , ಹೊಳೆನರಸೀಪುರ 

ಸಿಜೆ ( ಕಿವಿ) ಜೆಎಂಎಫ್‌ಸಿ ನ್ಯಾಯಾಲಯ , 

ಹೊಳೆನರಸೀಪುರ 
16 | 1ನೇ ಅಪರ ಜೆಎಂಎಫ್‌ಸಿ ನ್ಯಾಯಾಲಯ , | ಸಿಸಿ. 1324 /09 | ಸಿಸಿ. 1732 / 09 | ಸಹಾಯಕ ಸರ್ಕಾರಿ ಅಭಿಯೋಜಕರು , 
ಗುಲ್ಬರ್ಗ 

ಪ್ರಧಾನ ಸಿಜೆ ಮತ್ತು ಜೆಎಂಎಫ್‌ಸಿ 

ನ್ಯಾಯಾಲಯ , ಗುಲ್ಬರ್ಗ 
ವಿಶೇಷ ಜಿಲ್ಲಾ ಸತ್ರ ನ್ಯಾಯಾಲಯ , | ಸೈ.ಎಸ್‌ಸಿ. 13 /09 | ಎಸ್‌ಸಿ, 5310 ಪ್ರಧಾನ ಸರ್ಕಾರಿ ಅಭಿಯೋಜಕರು , ಪ್ರಧಾನ 
ರಾಯಚೂರು 

ಜಿಲ್ಲಾ ಸತ್ರ ನ್ಯಾಯಾಲಯ , ರಾಯಚೂರು 
ಪ್ರಧಾನ ಸಿಜೆಎಂ ನ್ಯಾಯಾಲಯ , 

ಸಿಸಿ, 400 

ಸಿಸಿ, 5 /10 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ರಾಯಚೂರು 

ಜೆಎಂಎಫ್‌ಸಿ ನ್ಯಾಯಾಲಯ , ರಾಯಚೂರು 


02 


05 


ಶಿರಸಿ 


ಬಳ್ಳಾರಿ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೭ , ೨೦೧೦ 

೫೭೯ 
[ 01 | 

- 03 | 04 
19 | 3ನೇ ಅಪರ ಜೆಎಂಎಫ್‌ಸಿ ನ್ಯಾಯಾಲಯ, | ಸಿಸಿ, 1508 /09 | ಸಿಸಿ, 1509 /09 ( ಸಹಾಯಕ ಸರ್ಕಾರಿ ಅಭಿಯೋಜಕರು , 
ಬೆಳಗಾವಿ 

4ನೇ ಜೆಎಂಎಫ್‌ಸಿ ನ್ಯಾಯಾಲಯ, 

ಬೆಳಗಾವಿ 
- 20 | ಸಿಜೆ ( ಕಿವಿ) ಜೆಎಂಎಫ್ಸಿ ನ್ಯಾಯಾಲಯ , | ಸಿಸಿ, 47 /10 | ಸಿಸಿ, 347 /09 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಆಲೂರು 

ಸಿಸಿ, 5 / 09 ಸಿಸಿ, 57/ 09 1ನೇ ಅಧಿಕ ಸಿಜೆ (ಕಿವಿ) ಮತ್ತು 

ಸಿಸಿ, 255 / 09 ಸಿಸಿ, 97 / 09 ಜೆಎಂಎಫ್‌ಸಿ ನ್ಯಾಯಾಲಯ , ಹಾಸನ 
21 | ಜೆಎಂಎಫ್‌ಸಿ ನ್ಯಾಯಾಲಯ , ಬಾದಾಮಿ ಸಿಸಿ, 339 / 09 | ಸಿಸಿ, 414 /09 ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಸಿಸಿ, 413 / 09 ಸಿಸಿ, 345 / 09 | 2ನೇ ಜೆಎಂಎಫ್‌ಸಿ ನ್ಯಾಯಾಲಯ , 
ಸಿಸಿ, 416 / 09 ಸಿಸಿ , 379 / 09 ಬಾಗಲಕೋಟೆ 
ಸಿಸಿ , 539 / 09 ಸಿಸಿ, 541/09 
ಸಿಸಿ, 369 / 09 ಸಿಸಿ. 391/09 

ಸಿಸಿ, 353/ 09 ಸಿಸಿ, 461/ 09 
22 | ಜೆಎಂಎಫ್‌ಸಿ ನ್ಯಾಯಾಲಯ , 

ಸಿಸಿ , 1156 /05 | ಸಿಸಿ, 1158/05 ಸಹಾಯಕ ಅಭಿಯೋಗ ನಿರ್ದೆಶಕರು, 
ಚಿಕ್ಕಮಗಳೂರು 

ಚಿಕ್ಕಮಗಳೂರು 
23 | 1ನೇ ಅಧಿಕ ಜೆಎಂಎಫ್‌ಸಿ ನ್ಯಾಯಾಲಯ , | ಸಿಸಿ. 2693 /09 | ಸಿಸಿ. 2725 /09 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಶಿರಸಿ 

ಪ್ರಧಾನ ಜೆಎಂಎಫ್‌ಸಿ ನ್ಯಾಯಾಲಯ , ಶಿರಸಿ 
24 | 1ನೇ ಅಧಿಕ ಜೆಎಂಎಫ್‌ಸಿ ನ್ಯಾಯಾಲಯ , | ಸಿಸಿ. 209 / 09 | ಸಿಸಿ. 211 / 09 | ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಪ್ರಧಾನ ಸಿಜೆ ಮತ್ತು ಜೆಎಂಎಫ್‌ಸಿ 

ನ್ಯಾಯಾಲಯ , ಶಿರಸಿ 
- 25 | 1ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ , | ವಿ . ಮೊ . 66/06 | ಎಸ್ಸಿ, 128/07 ( ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ | 

ವಿ . ಮೊ . 73 /08 ಎಸ್‌ಸಿ. 91/ 09 | ಜಿಲ್ಲಾ ಸತ್ರ ನ್ಯಾಯಾಲಯ , ಬಳ್ಳಾರಿ 
ವಿ . ಮೊ . 44 /06 ಎಸ್ಸಿ , 25 /07 
ವಿ . ಮೊ . 47 / 07 ಎಸ್ಸಿ , 10 / 08 | 
ವಿ . ಮೊ . 68/ 06 ಎಸ್‌ಸಿ, 69/ 09 
ವಿ . ಮೊ . 37 /08 | ಎಸ್‌ಸಿ, 105 /08 

ವಿ . ಮೊ . 15 / 09 ವಿ . ಮೊ . 33 /09 
- 26 | 1ನೇ ಜೆಎಂಎಫ್‌ಸಿ ನ್ಯಾಯಾಲಯ , ಗದಗ | ಸಿ.ಸಿ. 13610 ಸಿ. ಸಿ. 13710 ಸಹಾಯಕ ಸರ್ಕಾರಿ ಅಭಿಯೋಜಕರು , 

ಸಿ . ಸಿ . 97 /09 ಸಿ. ಸಿ . 98/09 | 2ನೇ ಜೆಎಂಎಫ್ಸಿ ನ್ಯಾಯಾಲಯ, ಗದಗ 
4ನೇ ಎ ಸಿಎಂಎಂ ನ್ಯಾಯಾಲಯ , ಸಿ . ಸಿ. 9264 / 09 | ಸಿ . ಸಿ . 7422 / 09 ಹಿರಿಯ ಸಹಾಯಕ ಸರ್ಕಾರಿ 
ಬೆಂಗಳೂರು ನಗರ 

ಅಭಿಯೋಜಕರು, ಸಿಎಂಎಂ ನ್ಯಾಯಾಲಯ, 

ಬೆಂಗಳೂರು ನಗರ 
28 | 2ನೇ ಜೆಎಂಎಫ್‌ಸಿ ನ್ಯಾಯಾಲಯ , ಸಿ . ಸಿ . 1845/ 09 | ಸಿ. ಸಿ . 22 /10 | ಹಿರಿಯ ಸಹಾಯಕ ಸರ್ಕಾರಿ 
ದಾವಣಗೆರೆ 

ಸಿ . ಸಿ . 1342 /09 | ಸಿ . ಸಿ . 1343 / 09 | ಅಭಿಯೋಜಕರು, ಸಿಜೆಎಂ ನ್ಯಾಯಾಲಯ , 

ದಾವಣಗೆರೆ 
29 | 2ನೇ ಜೆಎಂಎಫ್ಸಿ ನ್ಯಾಯಾಲಯ , 

| ಸಿ. ಸಿ. 553/ 09 | ಸಿ . ಸಿ . 1327 /09 ಸಹಾಯಕ ಅಭಿಯೋಗ ನಿರ್ದೆಶಕರು, 
ಚಿತ್ರದುರ್ಗ 

ಎಸ್ . ಪಿ . ಕಛೇರಿ, ಚಿತ್ರದುರ್ಗ 
30 | ಜೆಎಂಎಫ್‌ಸಿ ನ್ಯಾಯಾಲಯ , 

| ಸಿ. ಸಿ . 630 / 08 | ಸಿ . ಸಿ . 75 /09 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಪಿರಿಯಾಪಟ್ಟಣ 

ಜೆಎಂಎಫ್ಸಿ ನ್ಯಾಯಾಲಯ , ಹುಣಸೂರು 
2ನೇ ಜೆಎಂಎಫ್ಸಿ ನ್ಯಾಯಾಲಯ , ಸಿ . ಸಿ . 211 / 09 ಸಿ . ಸಿ . 214 / 09 ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ 
ಮೈಸೂರು 

ಜೆಎಂಎಫ್ಸಿ ನ್ಯಾಯಾಲಯ , ಮೈಸೂರು 
32 | ಸಿಜೆ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , | ಸಿ. ಸಿ. 171/ 08 | ಸಿ. ಸಿ. 51/ 09 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಗುಡಿಬಂಡೆ 

ಜೆಎಂಎಫ್‌ಸಿ ನ್ಯಾಯಾಲಯ , ಚಿಕ್ಕಬಳ್ಳಾಪುರ 
33 | ಜೆಎಂಎಫ್‌ಸಿ ನ್ಯಾಯಾಲಯ , ಬಾಗೇಪಲ್ಲಿ | ಸಿ. ಸಿ. 287/ 09 | ಸಿ . ಸಿ . 153 / 0 ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಜೆಎಂಎಫ್‌ಸಿ ನ್ಯಾಯಾಲಯ , ಗುಡಿಬಂಡೆ 
2ನೇ ಜೆಎಂಎಫ್‌ಸಿ ನ್ಯಾಯಾಲಯ , 

ಸಿ . ಸಿ . 91 /06 

ಸಿ . ಸಿ . 92 /06 ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ 
ರಾಯಚೂರು 

ಜೆಎಂಎಫ್ಸಿ ನ್ಯಾಯಾಲಯ, ರಾಯಚೂರು 


34 


[ 01 


02 


05 


೫೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭ , ೨೦೧೦ 

ಭಾಗ - ೨ 
03 | 04 
35 | 1ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ, ಎಸ್. ಸಿ. 60 /10 | ಎಸ್. ಸಿ . 7110 | 2ನೇ ಅಧಿಕ ಸರ್ಕಾರಿ ಅಭಿಯೋಜಕರು , 
ವಿಜಾಪುರ 

2ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ , 

ವಿಜಾಪುರ 
ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ , ಎಸ್ . ಸಿ . 61 / 09 | ಎಸ್. ಸಿ . 22 /10 ಪ್ರಧಾನ ಸರ್ಕಾರಿ ಅಭಿಯೋಜಕರು , ಪ್ರಧಾನ 
ದಾವಣಗೆರೆ 

ಜಿಲ್ಲಾ ಸತ್ರ ನ್ಯಾಯಾಲಯ , ಚಿತ್ರದುರ್ಗ 
37 | ಜೆಎಂಎಫ್‌ಸಿ ನ್ಯಾಯಾಲಯ , ಶಿಡ್ಲಘಟ್ಟ 

| ಸಿ . ಸಿ . 8 / 08 

ಸಿ . ಸಿ . 39 / 08 ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಜೆಎಂಎಫ್‌ಸಿ ನ್ಯಾಯಲಯ , ಚಿಂತಾಮಣಿ 
38 ವಿಶೇಷ ಸತ್ರ ನ್ಯಾಯಾಲಯ, ಗುಲ್ಬರ್ಗ ಸೈ.ಕೇಸ್ 20/ 09 | ಎಸ್.ಸಿ. 4ನೇ ಅಪರ ಸರ್ಕಾರಿ ಅಭಿಯೋಜಕರು, 

303/ 09 4ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ , 

ಗುಲ್ಬರ್ಗ 
39 | ಜಿಲ್ಲಾ ಸತ್ರ ನ್ಯಾಯಾಲಯ , ಬಾಗಲಕೋಟೆ | ಸೆ.ಕೇಸ್ 81 / 09 ಎಸ್ . ಸಿ . 

ಸರ್ಕಾರಿ ಅಭಿಯೋಜಕರು, ತ್ವರಿತ 

146 / 09 ವಿಲೇವಾರಿ ನ್ಯಾಯಾಲಯ , ಜಮಖಂಡಿ 
3ನೇ ಅಪರ ಜಿಲ್ಲಾ ಮತ್ತು ವಿಶೇಷ ಸತ್ರ ಸೆ .ಕೇಸ್ 259 /08 | ಎಸ್ . ಸಿ . 110 /l0 1ನೇ ಅಪರ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ , ತುಮಕೂರು 

1ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ, 

ತುಮಕೂರು 
41 | ಜೆಎಂಎಫ್‌ಸಿ ನ್ಯಾಯಾಲಯ , ಹರಿಹರ | ಸಿ. ಸಿ. 748/09 | ಸಿ. ಸಿ. 839/09 | ಹಿರಿಯ ಸಹಾಯಕ ಸರ್ಕಾರಿ 

ಅಭಿಯೋಜಕರು, ಸಿಜೆಎಂ ನ್ಯಾಯಾಲಯ , 

ದಾವಣಗೆರೆ 
42 | ಜೆಎಂಎಫ್ಸಿ ನ್ಯಾಯಾಲಯ , 

| ಸಿ.ಸಿ . 93/ 09 | ಸಿ. ಸಿ. 132 /09 | ಸಹಾಯಕ ಅಭಿಯೋಗ ನಿರ್ದೆಶಕರು, 
ಹೊಸದುರ್ಗ 

ಎಸ್. ಪಿ. ಕಛೇರಿ, ಚಿತ್ರದುರ್ಗ 
43 | ಸಿಜೆಎಂ ನ್ಯಾಯಾಲಯ, ಕೊಪ್ಪಳ 

ಸಿ . ಸಿ . 220/ 09 ಸಿ . ಸಿ . 222 / 09 ಸಹಾಯಕ ಅಭಿಯೋಗನಿರ್ದೆಶಕರು, 

ಎಸ್. ಪಿ. ಕಛೇರಿ, ಕೊಪ್ಪಳ 
ತ್ವರಿತ ವಿಲೇವಾರಿ ನ್ಯಾಯಾಲಯ , ಎಸ್ . ಸಿ . 339 / 06 | ಸಿ . ಸಿ . 3 / 08 ಪ್ರಧಾನ ಸರ್ಕಾರಿ ಅಭಿಯೋಜಕರು , ಪ್ರಧಾನ 
ರಾಮನಗರ 

ಜಿಲ್ಲಾ ಸತ್ರ ನ್ಯಾಯಾಲಯ , ರಾಮನಗರ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

- ಕೆ.ಸಿ. ಸಿದ್ದಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1440 

ಒಳಾಡಳಿತ ಇಲಾಖೆ, 

( ಕಾ ಮತ್ತು ಸು ಕಾಫಿಮೋಸ ಮತ್ತು ಅಭಿಯೋಗ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 62 ಎಟಿಎಸ್ 2010, ಬೆಂಗಳೂರು, ದಿನಾಂಕ : 4ನೇ ಸೆಪ್ಟೆಂಬರ್, 2010 
ಶ್ರೀ . ಕೆ.ಎನ್. ಪ್ರವೀಣ್ ಕುಮಾರ್ , ತಹಶೀಲ್ದಾರ್‌, ಸ್ಥಳ ನಿರೀಕ್ಷಣೆಯಲ್ಲಿರುವ ಇವರನ್ನು ಸಾರ್ವಜನಿಕ ಹಾಗೂ ಆಡಳಿತದ 
ಹಿತದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳ ಕಛೇರಿ, ಚಿಕ್ಕಮಗಳೂರು ಇಲ್ಲಿ ಖಾಲಿ ಇರುವ ಚುನಾವಣಾ ತಹಶೀಲ್ದಾರ್ ಹುದ್ದೆಗೆ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಶ್ರೀಯುತರು ವರ್ಗಾಯಿಸಲಾದ ಸ್ಥಳದಲ್ಲಿ ತಕ್ಷಣವೇ ಹಾಜರಾಗಿ ವರದಿ ಸಲ್ಲಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ಬಿ . ಸಸಾಲಟ್ಟಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 1441 

ಕಂದಾಯ ಇಲಾಖೆ(ಸೇವೆಗಳು - 3) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 169 ಪಿಪಿಇ 2010, ಬೆಂಗಳೂರು, ದಿನಾಂಕ: 21ನೇ ಸೆಪ್ಟೆಂಬರ್ , 2010 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಈ ಕೆಳಕಂಡ ತಃಖ್ಯ ಅಂಕಣ ( 2) ರಲ್ಲಿ ನಮೂದಿಸಿರುವ ಸರ್ಕಾರಿ 
ಅಭಿಯೋಜಕರ ಅಭಿಯೋಗ ಉಪನಿರ್ದೇಶಕರುಗಳನ್ನು ಅವರ ಕೋರಿಕೆ ಮೇರೆಗೆ ಅಂಕಣ ( 3) ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಲಾಗಿದೆ. 


ರಾಜ 


ಭಾಗ - ೨ 


೫೮೧ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ , ಅಕ್ಟೋಬರ್ ೭, ೨೦೧೦ 
ಅಧಿಕಾರಿಯ ಹೆಸರು ಮತ್ತು ಹಾಲಿ ಕರ್ತವ್ಯ 

ವರ್ಗಾವಣೆ ಮಾಡಲಾಗಿರುವ ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 


ಕ್ರ. ಸಂ 


| (1) ಶ್ರೀಮತಿ ಲಲಿತಾ ಬಿ . ಸಂಗಣ್ಣವರ್, ಅಭಿಯೋಗ ಈ ಕೂಡಲೇ ಜಾರಿಗೆ ಬರುವಂತೆ ಇವರ ನಿಯೋಜನೆಯನ್ನು 

ಉಪನಿರ್ದೆಶಕರು, ನಾಗರೀಕ ಹಕ್ಕು ಜಾರಿ | ಹಿಂದಕ್ಕೆ ಪಡೆದು, ಅಭಿಯೋಗ ಉಪ ನಿರ್ದೇಶಕರು, ದಾವಣಗೆರೆ 

ನಿರ್ದೆಶನಾಲಯ , ಬೆಂಗಳೂರು (ನಿಯೋಜನೆ ಮೇರೆಗೆ) ವಲಯ , ದಾವಣಗೆರೆ ಇಲ್ಲಿ ಖಾಲಿ ಇರುವ ಹುದ್ದೆಗೆ 
( 2) ಶ್ರೀ ಎಸ್.ಎಸ್. ಚಾಂದಕವಟೆ, ಸರ್ಕಾರಿ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 

| ಅಭಿಯೋಜಕರು , ವಿಶೇಷ ನ್ಯಾಯಾಲಯ, ನ್ಯಾಯಾಲಯ , ಗುಲ್ಬರ್ಗ ( ಶ್ರೀ ಎಲ್. ಬಿ.ಚಟ್ನಾಳ್ಕರ್ ಇವರ 
(ಎಸ್. ಸಿ/ಎಸ್. ಟಿ), ರಾಯಚೂರು 

ವಯೋನಿವೃತ್ತಿ ದಿನಾಂಕ 31 -10 - 2010ರಂದು ತೆರವಾಗುವ 
ಹುದ್ದೆಗೆ, ದಿನಾಂಕ 01 - 11 - 2010ರಿಂದ ಜಾರಿಗೆ ಬರುವಂತೆ) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಕೆ. ಸಿ. ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

* ಒಳಾಡಳಿತ ಇಲಾಖೆ 
ಪಿ . ಆರ್ , 1442 

(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 126 ಎಲ್‌ಸಿಇ 2010 , ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್ , 2010 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ನಿಯಮ 26 (3) ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ವಿಶೇಷ ಸರ್ಕಾರಿ ಅಭಿಯೋಜಕರುಗಳನ್ನು ದಿನಾಂಕ: 13 - 8 - 2010ರಿಂದ ಜಾರಿಗೆ ಬರುವಂತೆ ಒಂದು 
ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ 
ಮುಂದುವರಿಸಲಾಗಿದೆ. 

- ಶ್ರೀ ಬಿ . ನಾರಾಯಣ ರೆಡ್ಡಿ, ಬೆಂಗಳೂರು ನಗರದ 11ನೇ ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ 
ಮುಂದುವರೆಸಲಾಗಿದೆ. 

ಶ್ರೀ ಹೆಚ್. ವೈ , ಉಮೇಶ್, ಬೆಂಗಳೂರು ನಗರದ 13ನೇ ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ 
ಮುಂದುವರೆಸಲಾಗಿದೆ. 

ಶ್ರೀ ಎಸ್.ಪಿ. ಶಶಿಧರ, ಬೆಂಗಳೂರು ನಗರದ 14ನೇ ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ 
ಮುಂದುವರೆಸಲಾಗಿದೆ. 

ಶ್ರೀ ಗಣಪತಿ ಪ್ರಸನ್ನ , ಬೆಂಗಳೂರು ನಗರದ 17ನೇ ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ 
ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ನಾ , ಮಹಾಲಕ್ಷ್ಮಮ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1) 
ಪಿ. ಆರ್ . 1443 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಲಾ 102 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್, 2010 
ಶ್ರೀ ಎಸ್.ಎಲ್. ರಮೇಶ್‌ಬಾಬು, ವಕೀಲರು ಇವರನ್ನು ಮಂಡ್ಯ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಎರಡನೇ ಬಾರಿಗೆ 
ಮುಂದುವರೆಸಿ ಹೊರಡಿಸಿರುವ ಸರ್ಕಾರಿ ಅಧಿಸೂಚನೆಯ ಸಂಖ್ಯೆ : ಲಾ 102 ಎಲ್‌ಎಜಿ 2010, ದಿನಾಂಕ: 24 - 08 - 2010ನ್ನು ಹಿಂಪಡೆಯಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ನಾ . ಮಹಾಲಕ್ಷ್ಮಮ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 
ಪಿ . ಆರ್ . 1444 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 210 ಆಸೇವ 2010 , ಬೆಂಗಳೂರು, ದಿನಾಂಕ : 14ನೇ ಸೆಪ್ಟೆಂಬರ್ , 2010 
ಕಂದಾಯ ಇಲಾಖೆಯ ಅಧಿಸೂಚನೆ ಸಂಖ್ಯೆ: RD 43 AQB 2006 , ದಿನಾಂಕ: 15 -06 -2007 ರನ್ವಯ ಸಹಾಯಕ ಆಯುಕ್ತರು 
( ಆಸ್ತಿಗಳು) ರವರು ಪಾಲಿಕೆಯಲ್ಲಿ ಭೂಸ್ವಾಧೀನ ಕಾಯ್ದೆಯ ಕಲಂ (5 - ಎ) ರ ಅಡಿಯಲ್ಲಿ ಜಿಲ್ಲಾಧಿಕಾರಿಗಳು ನಿರ್ವಹಿಸಬೇಕಾದ ಕೆಲಸಗಳನ್ನು 


೫೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭ , ೨೦೧೦ 

ಭಾಗ - ೨ 
ನಿರ್ವಹಿಸುವುದರಿಂದ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸರ್ಕಾರದ ಆದೇಶ ಸಂಖ್ಯೆ: ಯುಡಿಡಿ 141 ಎಂಎಲ್ಆರ್ 2006 , ದಿನಾಂಕ: 
09 - 03 - 2007ರಲ್ಲಿ ಕೆ.ಎ .ಎಸ್ ( ಕಿ. ಶ್ರೇ ) ವೃಂದದಲ್ಲಿ ಮಂಜೂರಾಗಿರುವ 8 ಸಹಾಯಕ ಆಯುಕ್ತರ ಹುದ್ದೆಗಳ ಪೈಕಿ ಒಂದು ಕೆ. ಎ .ಎಸ್ ( ಕಿ. ಶ್ರೇ ) 
ಹುದ್ದೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ , ಬಿ. ಬಿ . ಎಂ . ಪಿ ಹುದ್ದೆಯಾಗಿ ಪರಿವರ್ತಿಸಿದನ್ವಯ ಪ್ರಸ್ತುತ ಸಹಾಯಕ ಆಯುಕ್ತರು , ಬಿ . ಬಿ. ಎಂ . ಪಿ 
( ಆಸ್ತಿಗಳು) ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಕೆ. ಜ್ಯೋತಿ, ಕೆ.ಎ.ಎಸ್ ( ಕಿರಿಯ ಶ್ರೇಣಿ) ಇವರನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, 
ಬಿ. ಬಿ. ಎಂ . ಪಿ , ಬೆಂಗಳೂರು ಎಂದು ನೇಮಿಸಿ ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶದಲ್ಲಿಯೇ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ, 
ಪಿ . ಆರ್ , 1445 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಿ . ಆ . ಸು . ಇ (ಸೇವೆಗಳು - 2 ) 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 250 ಆಸೇ 2010, ಬೆಂಗಳೂರು, ದಿನಾಂಕ: 15ನೇ ಸೆಪ್ಟೆಂಬರ್ , 2010 
ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್‌ಗಳ ನೇಮಕಾತಿ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ) ನಿಯಮಗಳು 1997ರ ಅಡಿಯಲ್ಲಿ 
ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಗೊಂಡ ಕೆಳಕಂಡ 2008ನೇ ತಂಡದ ಕೆ.ಎ .ಎಸ್ ಕಿರಿಯ ಶ್ರೇಣಿ ಪರೀಕ್ಷಾರ್ಥಿಗಳಿಗೆ ಅಧಿಸೂಚನೆ 
ಸಂಖ್ಯೆ:ಸಿಆಸುಇ 83 ಆಸೇವ 2010, ದಿನಾಂಕ: 29 - 07 - 2010ರಲ್ಲಿ ನೇಮಕಾತಿ ಆದೇಶ ನೀಡಿದ್ದು , ಈ ಅಭ್ಯರ್ಥಿಗಳಿಗೆ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಜಿಲ್ಲೆಗಳನ್ನು ಹಂಚಿಕೆ ಮಾಡಲಾಗಿದ್ದು, ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿ ನಮೂದಿಸಿರುವ ತರಬೇತಿಯನ್ನು ಆಯಾ 
ಜಿಲ್ಲೆಗಳಲ್ಲಿ ಪಡೆಯಲು ಸೂಚಿಸಲಾಗಿದೆ . 

ಕ್ರ. ಸ. ಅಧಿಕಾರಿಯ ಹೆಸರು 

ತರಬೇತಿಗೆ ನಿಯೋಜಿಸಲ್ಪಟ್ಟಿರುವ 
ಶ್ರೀ /ಶ್ರೀಮತಿ 

ಜಿಲ್ಲೆಯ ಹೆಸರು 
ವಿಜಯ್ ಬಿ . ಪಿ . 

ದಕ್ಷಿಣ ಕನ್ನಡ ಜಿಲ್ಲೆ 
ಶ್ರೀಹರ್ಷ ಎಸ್. ಶೆಟ್ಟಿ 

ಶಿವಮೊಗ್ಗ 

ಚಿತ್ರದುರ್ಗ 
ಅಶೋಕ, ಡಿ. ಆರ್ 

| ಬಳ್ಳಾರಿ 
ಐಷಾ ಪರ್‌ವೀನ್ 

ಹಾಸನ 
ಪ್ರಶಾಂತ, ಆರ್ . 

ಚಿಕ್ಕಮಗಳೂರು 
ನಾಗರಾಜು, ಎಸ್ . 

ಬಾಗಲಕೋಟೆ 
ಇಸಲಾವುದ್ದೀನ್ 

ಧಾರವಾಡ 
ರುದ್ರೇಶ, ಎಸ್ . ಗಾಳಿ 

ಕಾರವಾರ 
ಅಶೋಕ ದುಡಗುಂಠಿ 

ಬಿಜಾಪುರ 
ಸಿದ್ದಲಿಂಗಯ್ಯ , ಎಸ್.ಹಿರೇಮಠ 

.ಹಿರೇಮಠ | ರಾಯಚೂರು 
ಜಗದೀಶ್ ಕೆ. ಹೆಚ್. 

| ಉಡುಪಿ 
ಬೂದೆಪ್ಪ ಹೆಚ್. ಬಿ . 

ಕೊಪ್ಪಳ 
ಬಸವರಾಜು 

ಮಂಡ್ಯ 
ಚನ್ನಬಸಪ್ಪ ಕೆ. 

ಗುಲ್ಬರ್ಗ 
ಯೋಗೀಶ್ ಟಿ . 
ಶಾಂತ.ಎಲ್. ಹುಲಮನಿ 

ತುಮಕೂರು 
ಪುಷ್ಪಲತಾ, ಹೆಚ್ 

ಮೈಸೂರು 
ಅನುರಾಧ ಜಿ . 

ದಾವಣಗೆರೆ 
| 20 | ಅನಿತಾ ಸಿ. 

ಕೋಲಾರ 


[ 3 ಸ್ನೇಹ, ಸಿ. ವಿ 


ಬೀದರ್ 


ಪರೀಕ್ಷಾರ್ಥಿ ಅವಧಿಯಲ್ಲಿ ಪರೀಕ್ಷಾರ್ಥಿಗಳು ಅವರ ಮತ್ತು ಭತ್ಯೆಗಳನ್ನು ಮಹಾಲೇಖಪಾಲರು ನೀಡುವ ವೇತನ ಪಟ್ಟಿಯ ಆಧಾರದ 
ಮೇಲೆ ನಡೆಯುವುದು. 

ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್‌ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತರಬೇತಿಯ ವೇಳಾ 
ಪಟ್ಟಿಯಂತೆ ಪರೀಕ್ಷಾರ್ಥಿಗಳು ತರಬೇತಿ ಪಡೆಯಲು ಸೂಕ್ತ ವ್ಯವಸ್ಥೆಯನ್ನು ಮಾಡುವುದು. 
ಪರೀಕ್ಷಾರ್ಥಿಗಳು ಪಡೆದ ತರಬೇತಿಯ ವರದಿಯನ್ನು ಪ್ರತಿ ತಿಂಗಳ 10ನೇ ತಾರೀಖಿನೊಳಗೆ ಸರ್ಕಾರಕ್ಕೆ ಸಲ್ಲಿಸಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಡಾ || ಎಂ . ಟಿ. ರೇಜು, 
ಸರ್ಕಾರದ ಉಪ ಕಾರ್ಯದರ್ಶಿ , 

ಸಿ. ಆ. ಸು . ಇ (ಸೇವೆಗಳು) 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭, ೨೦೧೦ 


೫೮೩ 


ಅನುಬಂಧ 
| Functional or Field training 

(25 Weeks ) 
| ( a) | Deputy Commissioners Office 

6 Weeks 

| 15- 11 -2010 to 25 - 12 - 2010 
(b ) Village Accountant Panchayat Secretary and 2 Weeks 

27 -12- 2010 to 08- 01 -2011 
Village level worker 
Revenue Inspector 

2 Weeks 

| 10- 01 - 2011 to 22- 01 - 2011 
| ( d ) | Taluk Office 

4 Weeks 

24 - 01 - 2011 to 19- 02- 2011 
Asst. Commissioners Office 

2 Weeks 

| 21 - 02- 2011 to 05 - 03- 2011 
Superintendent of Police Office 

2 Weeks 

| 07 - 03- 2011 to 19- 03 - 2011 
Judicial Court 

| 2 Weeks 

| 21 -03 - 2011 to 02-04 - 2011 
Other District Office 

2 Weeks 

04 -04 - 2011 to 16-04 - 2011 
1 . Co -operation 
2 . Commercial Taxes 
3 . Treasury 

4 . Sub Registrars 
Municipalities 

| 2 Weeks 

18 - 04 - 2011 to 30 - 04 - 2011 
Regional Commissioners Office 

1 Weeks 

02-05 - 2011 to 07 -05 - 2011 
CHIEF EXECUTIVE OFFICER , ZILLA 
PANCHAYAT 
ZILLA PANCHAYAT 

Total 13 Weeks 
OTHER DISTRICT OFFICES ; 
| ( a) Gram Panchayath 

2 Weeks 

09 - 05 - 2011 to 21 - 05 - 2011 
( b ) Taluk Panchayath . 

2 Weeks 

23 -05 - 2011 to 04 - 06 - 2011 
( c) ZP with DS ( Admn & Devp) 

1 Week 

| 06- 06- 2017 to 11 - 06 - 2011 
(d ) ZP with CEO 

1 Week 

13- 06- 2017 to 18- 06- 2011 
( e ) ZP with P . D . and A . O . 

2 Weeks 

20 - 06 - 2017 to 02 - 07 - 2011 
(f) Other Departments 

3 Weeks 

04 - 07 - 2011 to 23 - 07 -2011 
| ( g ) NREGA 

1 Week 

25 - 07 -2011 to 30 - 07 - 2011 
| ( b) N . G . O . 

| 1 Week 

01 -08-2011 to 06 -08-2011 

ಡಾ | ಎಂ . ಟಿ. ರೇಜು, 
ಪಿ . ಆರ್ . 1446 

ಸರ್ಕಾರದ ಉಪ ಕಾರ್ಯದರ್ಶಿ , 

ಸಿ. ಆ. ಸು . ಇ (ಸೇವೆಗಳು ) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ: ವಾಕೈ 55 ಉನಿ 2010, ಬೆಂಗಳೂರು, ದಿನಾಂಕ: 16ನೇ ಸೆಪ್ಟೆಂಬರ್, 2010 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 8( ಎ) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ಪಾಂಡುರಂಗ ಬೊಮ್ಮಯ್ಯ ನಾಯಕ್, ಕೆಎಎಸ್., ಹಿಂದಿನ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ 
ಮತ್ತು ಜವಳಿ ಇಲಾಖೆ ಇವರ ಸ್ಥಾನದಲ್ಲಿ ಶ್ರೀ ಡಿ.ಎ . ವೆಂಕಟೇಶ್, ಐಎಫ್ಎಸ್., ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ 
ಮತ್ತು ಜವಳಿ ಇಲಾಖೆ ಇವರನ್ನು ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಭಾರತಿ ಆರ್ . ನಾಯಕ್, 

ಪೀಠಾಧಿಕಾರಿ( ರೇಷ್ಮೆ | 
ಪಿ.ಆರ್. 1447 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 446 ಸಅಸೇ 2010, ಬೆಂಗಳೂರು, ದಿನಾಂಕ: 21ನೇ ಸೆಪ್ಟೆಂಬರ್, 2010 
ಅಧಿಸೂಚನೆ ಸಂಖ್ಯೆ: “ಲೋಇ 348 ಸೇಸಎ 2010 ”, ದಿನಾಂಕ: 15 - 07 - 2010 ರಲ್ಲಿ ಶ್ರೀ ಎ .ಕೆ. ಅಶೋಕ್, ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ ಇವರನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ 
ವೈಜ್ಞಾನಿಕಾಧಿಕಾರಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಸಿಆಸು ಇಲಾಖೆ ವಶಕ್ಕೆ ನೀಡಲಾಗಿದೆ. ಇದರನ್ವಯ ಶ್ರೀ ಎ.ಕೆ. ಅಶೋಕ್, ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವೈಜ್ಞಾನಿಕಾಧಿಕಾರಿ , ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಖಾಲಿ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್. ವಿಜಯಾನಂದ ಶರ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 1448 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 


೫೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭, ೨೦೧೦ 

ಭಾಗ- ೨ 
PERSONNEL AND ADMINISTRATIVE REFORMS SECREITRIAT 

NOTIFICATION 
No: DPAR 131 SFP 2010 , Banglore , Dated 21st September, 2010 
The orders posting Sri K . S .Sugara, IFS ( KN-82) as Chief Conservator of Forests & Secretary , Bayaluseeme 
AbhivriddiMandali, Chitradurga vide Government Notification No.DPAR 131 SFP 2010 , dated 11 -08 - 2010 stands cancelled . 

Sri K . S . Sugara , IFS shall report immediately to the Principal Chief Conservator of Forests (Head of Forest Force), 
Bangalore for further postings . 

By Order and in the name of the Governor of Karnataka , 

K . G . ANANTHA , 
P . R .1449 

Under Secretary to Government, 

DP & AR (Services-1) 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಾಇ 88 ಎಲ್ಇಟಿ 2010, ಬೆಂಗಳೂರು, ದಿನಾಂಕ: 22ನೇ ಸೆಪ್ಟೆಂಬರ್, 2010 
ಕಾರ್ಮಿಕ ಇಲಾಖೆಯ ಪ್ರಚಾರ ಮತ್ತು ಅಂಕಿ - ಅಂಶ ಶಾಖೆಯಲ್ಲಿ ಮ್ಯಾನೇಜರರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಕೆ. ದೇವಕಿ 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗೆಜೆಟೆಡ್ ಮ್ಯಾನೇಜರ್ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ 
(ವೇತನ ಶ್ರೇಣಿ ರೂ .14050 -350 -14400 - 400 -16800 - 450 -19500 -525 - 22650 - 600 - 25050) ಕೇಂದ್ರ ಕಛೇರಿಯ ಆಡಳಿತ ಶಾಖೆಗೆ ಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು . ಎನ್ . ನಾಗೇಂದ್ರ , 
ಪಿ . ಆರ್ . 1450 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಕಾರ್ಮಿಕ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಕಾಇ 188 ಎಲ್ಇಟಿ 2009 ( ಭಾ ), ಬೆಂಗಳೂರು, ದಿನಾಂಕ: 20ನೇ ಸೆಪ್ಟೆಂಬರ್ , 2010 
ಸರ್ಕಾರದ ಆದೇಶ ಸಂ .ಕಾಇ 188 ಎಲ್‌ಇಟಿ 2009 , ದಿನಾಂಕ: 28 - 01 - 2010ರಲ್ಲಿ ಅಮಾನತ್ತಿನಲ್ಲಿಡಲಾಗಿದ್ದ ಕಾರ್ಮಿಕ ಇಲಾಖೆಯ 
ಶ್ರೀ ಶೇಖ್ ಸಮೀವುಲ್ಲಾ ಷರೀಫ್, ಸಹಾಯಕ ಕಾರ್ಮಿಕ ಆಯುಕ್ತರು , ಇವರ ಮೇಲಿನ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ, ಅಮಾನತ್ತನ್ನು 
ತೆರವುಗೊಳಿಸಿ, ಸೇವೆಗೆ ಪುನರ್ ಸ್ಥಾಪಿಸಲಾಗಿದೆ. ಹಾಗೂ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಬಳ್ಳಾರಿ ವಿಭಾಗದ 
ದಾವಣಗೆರೆಯಲ್ಲಿ ಖಾಲಿ ಇರುವ ಸಹಾಯಕ ಕಾರ್ಮಿಕ ಆಯುಕ್ತರ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು .ಎನ್. ನಾಗೇಂದ್ರ , 
ಪಿ . ಆರ್ . 1451 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 82 ಇಆತ 2010, ಬೆಂಗಳೂರು, ದಿನಾಂಕ : 22ನೇ ಸೆಪ್ಟೆಂಬರ್, 2010 
ಆರ್ಥಿಕ ಇಲಾಖೆಯ ಅಧಿಸೂಚನೆ ಸಂ : ಆಇ 104 ಆಖಇ 2010 ದಿನಾಂಕ: 26 - 08 -2010ರಲ್ಲಿ ಶ್ರೀ ಆರ್. ಅನಂತಕೃಷ್ಣ, ಸಹಾಯಕ 
ಖಜಾನಾಧಿಕಾರಿಯವರನ್ನು ಜಿಲ್ಲಾ ತರಬೇತಿ ಸಂಸ್ಥೆ , ಬೆಂಗಳೂರು ( ಗ್ರಾಮಾಂತರ) ಇಲ್ಲಿ ಪತ್ರಾಂಕಿತ ಬೋಧಕರ ಹುದ್ದೆಗೆ ನಿಯೋಜನೆಯ ಮೇರೆಗೆ 
ನೇಮಕ ಮಾಡುವ ಸಲುವಾಗಿ ಇವರ ಸೇವೆಯನ್ನು ಸಿಆಸುಇ ( ಆಸು) ಯ ವಶಕ್ಕೆ ನೀಡಲಾಗಿದೆ. ಅದರಂತೆಯೇ , ಶ್ರೀ ಆರ್. ಅನಂತಕೃಷ್ಣ, ಸಹಾಯಕ 
ಖಜಾನಾಧಿಕಾರಿ , ಖಜಾನೆ ಇಲಾಖೆ, ಇವರನ್ನು ಮೇಲ್ದರ್ಜೆಗೇರಿಸಲಾದ ಪತ್ರಾಂಕಿತ ಭೋಧಕರು, ಜಿಲ್ಲಾ ತರಬೇತಿ ಸಂಸ್ಥೆ , ಬೆಂಗಳೂರು 
(ಗ್ರಾಮಾಂತರ) ಈ ಹುದ್ದೆಯಲ್ಲಿ ದಿನಾಂಕ: 24 - 06 - 2010ರಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇದರಲ್ಲಿ ಯಾವುದು ಮೊದಲು ಸಂಭವಿಸುತ್ತದೆಯೋ , ಅಲ್ಲಿಯವರೆಗೆ ನಿಯೋಜನೆ ಮೇಲೆ ನೇಮಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಅಬ್ದುಲ್ ರಹಮಾನ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್. 1452 

ಸಿಆಸುಇ ( ಆಸು - ತರಬೇತಿ) 
HIGH COURT OF KARNATAKA 

NOTIFICATION 
No: GOB (1)3 / 2010, Bangalore , Dated 17th September, 2010 
The Presiding Officer of the Court of Addl. Civil Judge & JMFC , Kollegal, is concurrently appointed as the Presiding 
Officer of the court of Civil Judge and JMFC ., Yelandur, with a direction to itinerate the said court for three days in a week , i.e ., on 
every working Thursday, Friday and Saturday, with immediate effect and until further orders. 

By Order of the High Court, 

R . B .BUDIHAL 
P . R .1453 

Registrar General. 


